KA/ BG-GPO/2515/\WPP-47/2006-2008 






ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೩ ಬೆಂಗಳೂರು, ಗುರುವಾರ, ಸೆಪ್ಟೆಂಬರ್‌ ೨೫, ೨೦೦೮ (ಆಶ್ಚಯುಜ ೩, ಶಕ ವರ್ಷ ೧೯೩೦) ಸಂಚಿಕೆ ೩೯ 


ಭಾಗ - ೬ 


ಬೆಂಗಳೂರು ವಿಭಾಗಕ್ಕೆ ಮತ್ತು ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, 
ಕೋಲಾರ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಮತ್ತು ಶಿವಮೊಗ್ಗ ಜಿಲ್ಲೆಗಳಿಗೆ 
ಸ್ಥಳೀಯವಾಗಿ ಅನ್ವಯವಾಗುವ ಅಧಿಸೂಚನೆಗಳು ಮತ್ತು ಆದೇಶಗಳು. 





ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ಬೆಂಗಳೂರು ಜಿಲ್ಲೆ, ಬೆಂಗಳೂರು 
ಅಧಿಕೃತ ಜ್ಞಾಪನ 
ನಂ:ಎಲ್‌.ಎನ್‌.ಡಿ:(ಪೂ)ಸಿಆರ್‌:182/07-08, ದಿನಾಂಕ: 31ನೇ ಜುಲೈ 2008 
ವಿಷಯ: ಬೆಂಗಳೂರು ಪೂರ್ವ ತಾಲ್ಲೂಕು, ವರ್ತೂರು ಹೋಬಳಿ, ವರ್ತೂರು ಗ್ರಾಮದ ಸ.ನಂ. 118/5 ರಲ್ಲಿನ 
1-36 ಎಕರೆ/ಗುಂಟೆ ಸರ್ಕಾರಿ ಜಮೀನನ್ನು ಬೆ೦ಗಳೂರು ಮಹಾನಗರ ಸಾರಿಗೆ ಸಂಸ್ಥೆಗೆ ಮಂಜೂರು 
ಉಲ್ಲೇಖ: 1. ಸರ್ಕಾರದ ನಡವಳಿ ಆದೇಶದ ಸಂ:ಆರ್‌.ಡಿ:265:ಎಲ್‌ಜಿಬಿ:2007 (ಭಾಗ-6) ಬೆಂಗಳೂರು, 
ದಿನಾಂಕ: 18.10.2007 ಮತ್ತು ನಂ.ಆರ್‌.ಡಿ:139 ಪಿಆರ್‌ಎಸ್‌:2008 ದಿನಾ೦ಕ:05.04.2008ರ ಅರೆ 
ಸರ್ಕಾರಿ ಪತ್ರ. 
2; ತಹಶೀಲ್ದಾರ್‌, ಬೆಂಗಳೂರು ಪೂರ್ವ ತಾಲ್ಲೂಕು ರವರ ಪತ್ರದ ಸಂ:ಎಲ್‌ಎನ್‌ಡಿ:ಸಸ:ಸಿಆರ್‌:490/ 
07-08, ದಿನಾ೦ಕ:24.10.2007. 
3. ಈ ಕಛೇರಿ ಸಮ ಸಂಖ್ಯೆ ತಿಳುವಳಿಕೆ ಪತ್ರದ ದಿನಾಂಕ: 03.11.2007. 
4. ಮುಖ್ಯ ಸಂಚಾರ ವ್ಯವಸ್ಥಾಪಕರು, ಬೆ೦ಗಳೂರು ಮಹಾನಗರ ಸಾರಿಗೆ ಸಂಸ್ಥೆರವರ ಪತ್ರ ಸಂಖ್ಯೆ: 
ಬೆಂಮಸಾಸಂ:ಕೇಕ:ವಾಣಿಜ್ಯ:ಆಸ್ತಿ 108-09 ದಿನಾ೦ಕ:18.07.2008. 
ಬೆಂಗಳೂರು ಜಿಲ್ಲೆ ವ್ಯಾಪ್ತಿಯಲ್ಲಿ ಇತ್ತೀಚೆಗೆ ಸರ್ಕಾರಿ ಜಮೀನುಗಳ ಮೇಲಿನ ಅತಿಕ್ರಮಣ/ಒತ್ತುವರಿಯನ್ನು ಸರ್ವೆ 
ಮಾಡಿ ಪತ್ತೆ ಹಚ್ಚಿದ್ದು, ಅತಿಕಮಣಕಾರರಿಂದ ಈ ತಹಲ್‌ವರೆಗೂ ಖುಲ್ಲಾ ಪಡಿಸಲಾಗಿರುವ 3,313-28 ಎಕರೆ/ಗುಂಟೆ ಸರ್ಕಾರಿ 
ಜಮೀನನ್ನು ಸರ್ಕಾರಿ/ಸಾರ್ವಜನಿಕ ಉಪಯೋಗಕ್ಕಾಗಿ ಸಂಬಂಧಿಸಿದ ಸಂಸ್ಥೆಗೆ ಮಂಜೂರಾತಿ ಮಾಡುವ ಸರ್ಕಾರದ 
ನಿರ್ಧಾರದ ಹಿನ್ನೆಲೆಯಲ್ಲಿ, ಉಲ್ಲೇಖ (1) ರಲ್ಲಿನ ಸರ್ಕಾರದ ನಡವಳಿ ಆದೇಶದ ಸಂಖ್ಯೆ:ಆರ್‌ಡಿ 265:ಎಲ್‌ಜಿಬಿ/2007 
(ಭಾಗ-6), ಬೆ೦ಗಳೂರು ದಿನಾಂಕ:18.10.2007ರ ಆದೇಶದಲ್ಲಿ ಬೆಂಗಳೂರು ಪೂರ್ವ ತಾಲ್ಲೂಕು, ವರ್ತೂರು ಹೋಬಳಿ, 
ವರ್ತೂರು ಗ್ರಾಮದ ಸ.ನಂ. 118/5 ರಲ್ಲಿನ 1-36 ಎಕರೆ/ಗುಂಟೆ ಗೋಮಾಳದ ಜಮೀನನ್ನು ಬೆ೦ಗಳೂರು ಮಹಾನಗರ 
ಸಾರಿಗೆ ಸಂಸ್ಥೆಗೆ ಶೇ.50ರಷ್ಟು ಮಾರುಕಟ್ಟೆ ಬೆಲೆ ನಿಗದಿಪಡಿಸಿ ಕರ್ನಾಟಕ ಭೂ ಮಂಜೂರಾತಿ ನಿಯಮಗಳು 1969 ನಿಯಮ 
20(0(ಸಿ) ಅನ್ವಯ ಮಂಜೂರಾತಿ ಮಾಡಲು ಸರ್ಕಾರ ತನ್ನ ಅನುಮತಿ ನೀಡಿರುತ್ತದೆ. 


( ೧೦೫೭ ) 


೧೦೫೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೨೫, ೨೦೦೮ ಭಾಗ - ೬ 





ಸರ್ಕಾರದ ಪೂರ್ವಾನುಮೋದನೆಯಂತೆ, ವ್ಯವಸ್ಥಾಪಕ ನಿರ್ದೇಶಕರು, ಬೆಂಗಳೂರು ಮಹಾನಗರ ಸಾರಿಗೆ 
ಸಂಸ್ಥೆರವರಿಗೆ ಜಮೀನಿನ ಕಿಮ್ಮತ್ತು ಮತ್ತು ಇತರೆ ಶುಲ್ಕ ಸೇರಿ ಒಟ್ಟು ರೂ. 76,46,111-00 (ಎಪ್ಪತ್ತಾರು ಲಕ್ಷದ ನಲವತ್ತಾರು 
ಸಾವಿರದ ಒಂದು ನೂರ ಹನ್ನೊಂದು ರೂಪಾಯಿಗಳು ಮಾತ್ರ) ಗಳನ್ನು ಪಾವತಿಸಲು ತಿಳುವಳಿಕೆ ಪತ್ರವನ್ನು ನೀಡಲಾಗಿರುತ್ತದೆ. 
ಅದರಂತೆ ಮೇಲ್ಕಂಡ ಸಂಸ್ಥೆಯವರು ಸರ್ಕಾರಕ್ಕೆ ಚಲನ್‌ ನಂ. 18,19 ಮತ್ತು 20 ರಂತೆ ದಿನಾಂಕ: 14.07.2008 ರಂದು ಹಣ 
ಸಂದಾಯ ಮಾಡಿ, ಮೂಲ ಚಲನ್‌ ಹಾಜರುಪಡಿಸಿದ್ದು, ನಕ್ಷೆಯೊಂದಿಗೆ ಸಂಸ್ಥೆಗೆ ಜಮೀನನ್ನು ಹಸ್ತಾಂತರಿಸುವಂತೆ ಉಲ್ಲೇಖ 
(4)ರ ಪತ್ರದಲ್ಲಿ ಕೋರಿರುತ್ತಾರೆ. 

ಉಲ್ಲೇಖ (1 ರ ಸರ್ಕಾರದ ಆದೇಶದಂತೆ ಬೆಂಗಳೂರು ಪೂರ್ವ ತಾಲ್ಲೂಕು, ವರ್ತೂರು ಹೋಬಳಿ, ವರ್ತೂರು 
ಗ್ರಾಮದ ಸ.ನಂ. 118/5 ರಲ್ಲಿನ 1-36 ಎಕರೆ/ಗುಂಟೆ ವಿಸ್ಮೀರ್ಣದ ಸರ್ಕಾರಿ ಗೋಮಾಳ ಎಂದು ವರ್ಗೀಕೃತವಾದ ಜಮೀನನ್ನು 
ಬೆ೦ಗಳೂರು ಮಹಾನಗರ ಸಾರಿಗೆ ಸಂಸ್ಥೆಗೆ ಕರ್ನಾಟಕ ಭೂ ಮಂಜೂರಾತಿ ನಿಯಮಗಳು 1969ರ ನಿಯಮ 20(1)(ಸ) 
ರನ್ವಯ ಈ ಕೆಳಕಂಡ ಷರತ್ತುಗೊಳಪಡಿಸಿ ಭೂ ಮಂಜೂರಾತಿ ಆದೇಶವನ್ನು ನೀಡಲಾಗಿದೆ. 

ಷರತ್ತುಗಳು 

1. ಈ ಜಮೀನಿನ ಮಂಜೂರಾತಿಯು 1969ರ ಕರ್ನಾಟಕ ಭೂ ಮಂಜೂರಾತಿ ನಿಯಮಗಳಿಗೆ ಬದ್ಧವಾಗಿರುತ್ತದೆ. 

2. ಮಂಜೂರು ಮಾಡಲಾದ ಜಮೀನನ್ನು ಮಂಜೂರಾತಿ ಉದ್ದೇಶಕ್ಕೆ 2 ವರ್ಷದ ಒಳಗಾಗಿ 
ಉಪಯೋಗಿಸಿಕೊಳ್ಳತಕ್ಕದ್ದು. 

3. ಈ ಭೂಮಿಯಲ್ಲಿ ವಿನಾಶಕಾರಿಯಾದ ಅಥವಾ ಖಾಯಂ ಆಗಿ ಹಾನಿಕಾರಕವಾಗುವ ರೀತಿಯಲ್ಲಿ ಏನನ್ನೂ 
ಮಾಡತಕ್ಕದ್ದಲ್ಲ. 

4. ಸಂಸ್ಥೆಗೆ ಮಂಜೂರಾದ ಭೂಮಿಯನ್ನು ಬೇರೆ ಯಾರಿಗೂ ಗುತ್ತಿಗೆ, ಆಧಾರ, ಭೋಗ್ಯಕ್ಕೆ ಕೊಡತಕ್ಕದ್ದಲ್ಲ ಅಥವಾ 
ಪರಭಾರೆ ಮಾಡತಕ್ಕದ್ದಲ್ಲ. ಆದರೆ ಈ ಜಮೀನನ್ನು ಯಾವುದೇ ಬ್ಯಾಂಕ್‌/ಸಹಕಾರ ಸಂಘಗಳಿಗೆ ಅಭಿವೃದ್ಧಿ 
ಕಾಮಗಾರಿಗಳಿಗಾಗಿ ಸಾಲ ಪಡೆಯುವ ಉದ್ದೇಶಕ್ಕೆ ಆಧಾರ ಮಾಡಲು ಅನುಮತಿ ನೀಡಲಾಗಿದೆ. ಆದರೆ ಸಾಲ 
ತಿರುವಳಿಗಾಗಿ ಈ ಜಮೀನನ್ನು ಬ್ಯಾಂಕ್‌/ಸಂಸ್ಥೆ ಮತ್ತು ಇತರೆ ಪ್ರಾಧಿಕಾರಗಳು ಮುಟ್ಟು ಹಾಕಿಕೊಳ್ಳಲು ಹಕ್ಕು 
ಇರುವುದಿಲ್ಲ. 

5. ಯಾವ ಉದ್ದೇಶಕ್ಕಾಗಿ ಮಂಜೂರಾತಿ ಮಾಡಲಾಗಿದೆಯೋ ಅದರ ಹೊರತು ಇತರ ಯಾವುದೇ ಉದ್ದೇಶಕ್ಕೆ ಈ 
ಜಮೀನನ್ನು ಉಪಯೋಗಿಸತಕ್ಕದ್ದಲ್ಲ. 

6. ಮಂಜೂರಾತಿ ಸಂಸ್ಥೆಯು ನಿಗದಿತ ಮುದ್ರಾಂಕ ಶುಲ್ಕ ಮತ್ತು ನೋಂದಣಿ ಶುಲ್ಕ ಇತ್ಯಾದಿಗಳನ್ನು ಸರ್ಕಾರಕ್ಕೆ 
ಪಾವತಿಸಿ ಸಂಬಂಧಪಟ್ಟ ಉಪನೋಂದಣಾಧಿಕಾರಿ ಕಛೇರಿಯಲ್ಲಿ ನೋಂದಣಿಯನ್ನು ಮಾಡಿಸಿಕೊಳ್ಳತಕ್ಕದ್ದು. 

7. ಈ ಮಂಜೂರಾತಿಯು ಯಾವುದೇ ನ್ಯಾಯಾಲಯದಲ್ಲಿ ದಾವೆಗಳು ದಾಖಲಾಗಿದ್ದಲ್ಲಿ, ಅಂತಿಮ ಆದೇಶಕ್ಕೆ 
ಒಳಪಟ್ಟಿರುತ್ತದೆ. 

8. ಈ ಸರ್ಕಾರಿ ಭೂಮಿ ಅಥವಾ ಭೂಮಿಯ ಒಂದು ಭಾಗವು ಯಾವುದೇ ಸಾರ್ವಜನಿಕ ಉದ್ದೇಶಕ್ಕಾಗಿ 
ಅಗತ್ಯವೆಂದು ಕಂಡುಬಂದಲ್ಲಿ ಮೂರು ತಿಂಗಳ ನೋಟೀಸನ್ನು ಕೊಟ್ಟು ತರುವಾಯ ಹಿಂತೆಗೆದುಕೊಳ್ಳಲಾಗುವುದು. 
ಈ ರೀತಿ ಸರ್ಕಾರದ ವಶಕ್ಕೆ ಪಡೆದ ಜಮೀನಿನಲ್ಲಿ ಅಭಿವೃದ್ಧಿಪಡಿಸಿದ ಬಾಬ್ತು ಯಾವುದೇ ಪರಿಹಾರವನ್ನು 
ಪಡೆಯಲು ಅರ್ಹರಾಗುವುದಿಲ್ಲ. 

9. ಸದರಿ ಜಮೀನಿನಲ್ಲಿ ಅಭಿವೃದ್ಧಿ ಕೆಲಸ ಇತ್ಯಾದಿಗಳನ್ನು ಪ್ರಾರಂಭಿಸುವ ಪೂರ್ವದಲ್ಲಿ ಸಂಬಂಧಪಟ್ಟ 
ಪ್ರಾಧಿಕಾರಗಳಿಗೆ ನಿಗಧಿತ ಶುಲ್ಕ ಸಂದಾಯ/ತೆರಿಗೆ ಸಂದಾಯ ಮಾಡಿ ಕಾನೂನು ರೀತ್ಯ ಪೂರ್ವಾನುಮೋದನೆ 
ಪಡೆದು ಕಾಮಗಾರಿ ಪ್ರಾರಂಭಿಸಬೇಕು. 

10. ಶಾಸನಬದ್ಧ ಕಾಯ್ದೆಗಳ ಕಟ್ಟುಪಾಡುಗಳನ್ನು ಪಾಲಿಸದೇ ಇದ್ದಲ್ಲಿ ಅಥವಾ ಮೇಲ್ಕಂಡ ಯಾವುದೇ ಷರತ್ತುಗಳಿಗೆ 
ಎರುದ್ಧವಾಗಿ ನಡೆದಲ್ಲಿ ಜಮೀನಿನ ಮ೦ಜೂರಾತಿಯನ್ನು ವಜಾ ಮಾಡಲಾಗುವುದು. 

11. ಪ್ರಶ್ನಿತ ಜಮೀನಿನಲ್ಲಿ ಸಿಗುವ ಬೆಲೆ ಬಾಳುವ ನಿಧಿ, ನಿಕ್ಷೇಪ ಇತ್ಯಾದಿಗಳು ಸರ್ಕಾರಕ್ಕೆ ಸೇರಿದ್ದಾಗಿರುತ್ತದೆ. 

12. ಸದರಿ ಸಂಸ್ಥೆಗೆ ಈ ಜಮೀನು ಅವಶ್ಯಕವಿಲ್ಲವೆಂದು ಕಂಡು ಬಂದಲ್ಲಿ ಕಂದಾಯ ಇಲಾಖೆಗೆ ಹಿಂದಿರುಗಿಸತಕ್ಕದ್ದು. 

13. ಈ ಜಮೀನಿನಲ್ಲಿ ದೊಡ್ಡ ಮತ್ತು ಸಣ್ಣ ಕೆರೆಕಟ್ಟೆ ಇತ್ಯಾದಿಗಳಿದ್ದಲ್ಲಿ ನಕಾಶೆ ದಾರಿಗಳಿದ್ದಲ್ಲಿ ಸಾರ್ವಜನಿಕ ಆಸ್ತಿಯನ್ನು 
ಸಂರಕ್ಷಿಸಿ ನಿರ್ವಹಿಸತಕ್ಕದ್ದು. ಇವುಗಳ ಮೇಲೆ ಮಂಜೂರುದಾರರಿಗೆ ಯಾವುದೇ ಹಕ್ಕು ಇರುವುದಿಲ್ಲ. 

14. ಅರ್ಜಿತ ಸಂಸ್ಥೆಯು ಕರ್ನಾಟಕ ಭೂ ಮಂಜೂರಾತಿ ನಿಯಮಾವಳಿ 1969ರ ನಿಯಮ 28(2)ರಡಿಯಲ್ಲಿ 
ನಿಗಧಿಪಡಿಸಿರುವ ನಮೂನೆ/ಫಾರಂ-೪! ರಲ್ಲಿ ಕರಾರು ಪತ್ರವನ್ನು ಬರೆದುಕೊಡತಕ್ಕದ್ದು. 


ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೨೫, ೨೦೦೮ ೧೦೫೯ 





ಮೇಲ್ಕಂಡ ಯಾವುದೇ ಷರತ್ತು ಉಲ್ಲಂಘನೆಯಾದಲ್ಲಿ, ಈ ಭೂ ಮಂಜೂರಾತಿಯು ತನಗೆ ತಾನಾಗಿ ರದ್ದುಗೊಳ್ಳುತ್ತದೆ 
ಮತ್ತು ಅರ್ಜಿತ ಸಂಸ್ಥೆಗೆ ಯಾವುದೇ ತರಹದ ನಷ್ಟ ಉಂಟಾದಲ್ಲಿ ಸರ್ಕಾರವು ಇದಕ್ಕೆ ಜವಾಬ್ದಾರಿಯಾಗುವುದಿಲ್ಲ. 
ವಿಶೇಷ ಜಿಲ್ಲಾಧಿಕಾರಿಗಳು, 
ಬೆಂಗಳೂರು ಜಿಲ್ಲೆ, ಬೆಂಗಳೂರು. 
ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ಬೆಂಗಳೂರು ಜಿಲ್ಲೆ, ಬೆಂಗಳೂರು 
ಅಧಿಕೃತ ಜ್ಞಾಪನ 
ನಂ:ಎಲ್‌.ಎನ್‌.ಡಿ:(ಪೂ)ಸಿಆರ್‌:08/08-09, ದಿನಾಂಕ: 18ನೇ ಆಗಸ್ಟ್‌ 2008 
ವಿಷಯ: ಬೆಂಗಳೂರು ಪೂರ್ವ ತಾಲ್ಲೂಕು, ಬಿದರಹಳ್ಳಿ ಹೋಬಳಿ, ಕಿತ್ತಗನೂರು ಗ್ರಾಮದ ಸ.ನಂ. 21 ರಲ್ಲಿನ 
1-25 ಎಕರೆ/ಗುಂಟೆ ಜಮೀನನ್ನು ಬೆ೦ಗಳೂರು ಮಹಾನಗರ ಸಾರಿಗೆ ಸಂಸ್ಥೆಗೆ ಮಂಜೂರು ಮಾಡುವ 
ಉಲ್ಲೇಖ: 1. ಸರ್ಕಾರದ ನಡವಳಿ ಆದೇಶದ ಸಂ:ಆರ್‌.ಡಿ:265:ಎಲ್‌ಜಿಬಿ:2007 (ಭಾಗ-6) ಬೆಂಗಳೂರು, 
ದಿನಾಂಕ: 18.10.2007 ಮತ್ತು 13.05.2008, ನಂ.ಆರ್‌.ಡಿ:139 ಖಪಿಆರ್‌ಎಸ್‌:2008 
ದಿನಾಂಕ:05.04.2008ರ ಅರೆ ಸರ್ಕಾರಿ ಪತ್ರ. 
2. ತಹಶೀಲ್ದಾರ್‌, ಬೆಂಗಳೂರು ಪೂರ್ವ ತಾಲ್ಲೂಕು ರವರ ಪತ್ರದ ಸಂ:ಎಲ್‌ಎನ್‌ಡಿ:ಸಸ:ಸಿಆರ್‌:490/ 
07-08, ದಿನಾ೦ಕ:24.10.2007. 
3. ಈ ಕಛೇರಿ ಸಮ ಸಂಖ್ಯೆ ತಿಳುವಳಿಕೆ ಪತ್ರದ ದಿನಾಂಕ: 3.06.2008. 
4. ಮುಖ್ಯ ಸಂಚಾರ ವ್ಯವಸ್ಥಾಪಕರು, ಬೆ೦ಗಳೂರು ಮಹಾನಗರ ಸಾರಿಗೆ ಸಂಸ್ಥೆರವರ ಪತ್ರ ಸಂಖ್ಯೆ: 
ಬೆಂಮಸಾಸಂ:ಕೇಕ:ವಾಣಿಜ್ಯ:ಆಸ್ತಿ;1214/08-09 ದಿನಾಂಕ:05.08.2008. 
ಬೆ೦ಗಳೂರು ಜಿಲ್ಲೆ ವ್ಯಾಪ್ತಿಯಲ್ಲಿ ಇತ್ತೀಚೆಗೆ ಸರ್ಕಾರಿ ಜಮೀನುಗಳ ಮೇಲಿನ ಅತಿಕ್ರಮಣ/ಒತ್ತುವರಿಯನ್ನು ಸರ್ವೆ 
ಮಾಡಿ ಪತ್ತೆ ಹಚ್ಚಿದ್ದು, ಅತಿಕಮಣಕಾರರಿಂದ ಈ ತಹಲ್‌ವರೆಗೂ ಖುಲ್ಲಾ ಪಡಿಸಲಾಗಿರುವ 3,313-28 ಎಕರೆ/ಗುಂಟೆ ಸರ್ಕಾರಿ 
ಜಮೀನನ್ನು ಸರ್ಕಾರಿ/ಸಾರ್ವಜನಿಕ ಉಪಯೋಗಕ್ಕಾಗಿ ಸಂಬಂಧಿಸಿದ ಸಂಸ್ಥೆಗೆ ಮಂಜೂರಾತಿ ಮಾಡುವ ಸರ್ಕಾರದ 
ನಿರ್ಧಾರದ ಹಿನ್ನೆಲೆಯಲ್ಲಿ, ಉಲ್ಲೇಖ (1) ರಲ್ಲಿನ ಸರ್ಕಾರದ ನಡವಳಿ ಆದೇಶದ ಸಂಖ್ಯೆ:ಆರ್‌ಡಿ 265:ಎಲ್‌ಜಿಬಿ/2007 
(ಭಾಗ-6), ಬೆಂಗಳೂರು ದಿನಾಂಕ:18.10.2007ರ ಆದೇಶದಲ್ಲಿ ಬೆ೦ಗಳೂರು ಮಹಾನಗರ ಸಾರಿಗೆ ಸಂಸ್ಥೆಗೆ ಜಮೀನು 
ಮಂಜೂರು ಮಾಡಲು ನಿರ್ದೇಶನವಾಗಿರುತ್ತದೆ. ಕಾಯ್ದಿರಿಸಿದ ಜಮೀನುಗಳ ಸ್ವಾಧೀನ ನೀಡಲು ಸಾಧ್ಯವಾಗದ ಕಾರಣ 
ದಿನಾಂಕ:11.12.2007 ಮತ್ತು 22.04.2008ರ ಪ್ರಸ್ತಾವನೆಯನ್ನು ಸರ್ಕಾರ ಪರಿಶೀಲಿಸಿ, ಬದಲಿ ಜಮೀನನ್ನು ಸಂಸ್ಥೆಗೆ ಸ್ವಾಧೀನ 
ನೀಡಲು, ದಿನಾಂಕ:13.05.2008ರ ಸರ್ಕಾರದ ಪತ್ರದಲ್ಲಿ ಪೂರ್ವಾನುಮೋದನೆ ನೀಡಲಾಗಿದೆ. ಅದರಂತೆ ಬೆಂಗಳೂರು 
ಪೂರ್ವ ತಾಲ್ಲೂಕು, ಬಿದರಹಳ್ಳಿ ಹೋಬಳಿ, ಕಿತ್ತಗನೂರು ಗ್ರಾಮದ ಸ.ನಂ. 21 ರಲ್ಲಿನ 1-25 ಎಕರೆ/ಗುಂಟೆ ಜಮೀನನ್ನು 
ಪೂರ್ಣ ಮಾರುಕಟ್ಟೆ ಮೌಲ್ಯದ ಶೇ.50ರಷ್ಟು ಮಾರುಕಟ್ಟೆ ಬೆಲೆ ನಿಗದಿಪಡಿಸಿ, ಕರ್ನಾಟಕ ಭೂ ಮಂಜೂರಾತಿ ನಿಯಮಗಳು 
1969 ನಿಯಮ 20(1)(ಸಿ) ಅನ್ವಯ ಮಂಜೂರಾತಿ ಮಾಡಲು ಸರ್ಕಾರ ತನ್ನ ಅನುಮತಿ ನೀಡಿರುತ್ತದೆ. 
ಸರ್ಕಾರದ ಪೂರ್ವಾನುಮೋದನೆಯಂತೆ, ವ್ಯವಸ್ಥಾಪಕ ನಿರ್ದೇಶಕರು, ಬೆ೦ಗಳೂರು ಮಹಾನಗರ ಸಾರಿಗೆ 
ಸಂಸ್ಥೆರವರಿಗೆ ಜಮೀನಿನ ಕಿಮ್ಮತ್ತು ಮತ್ತು ಇತರೆ ಶುಲ್ಕ ಸೇರಿ ಒಟ್ಟು ರೂ. 25,17,570-00 (ಇಪ್ಪತ್ತೈದು ಲಕ್ಷದ ಹದಿನೇಳು 
ಸಾವಿರದ ಐದು ನೂರ ಎಪ್ಪತ್ತು ರೂಪಾಯಿಗಳು ಮಾತ್ರ) ಗಳನ್ನು ಪಾವತಿಸಲು ಉಲ್ಲೇಖ (3)ರಂತೆ ತಿಳುವಳಿಕೆ ಪತ್ರವನ್ನು 
ನೀಡಲಾಗಿರುತ್ತದೆ. ಅದರಂತೆ ಮೇಲ್ಕಂಡ ಸಂಸ್ಥೆಯವರು ಸರ್ಕಾರಕ್ಕೆ ಚಲನ್‌ ನಂ. 5, 7 ಮತ್ತು 18 ರಂತೆ ದಿನಾಂಕ: 
31.07.2008 ರಂದು ಹಣ ಸಂದಾಯ ಮಾಡಿ, ಮೂಲ ಚಲನ್‌ ಹಾಜರುಪಡಿಸಿದ್ದು, ನಕ್ಷೆಯೊಂದಿಗೆ ಸಂಸ್ಥೆಗೆ ಜಮೀನನ್ನು 
ಹಸ್ತಾಂತರಿಸುವಂತೆ ಉಲ್ಲೇಖ (4)ರ ಪತ್ರದಲ್ಲಿ ಕೋರಿರುತ್ತಾರೆ. 
ಉಲ್ಲೇಖ (1 ರ ಸರ್ಕಾರದ ಆದೇಶದಂತೆ ಬೆಂಗಳೂರು ಪೂರ್ವ ತಾಲ್ಲೂಕು, ಬಿದರಹಳ್ಳಿ ಹೋಬಳಿ, ಕಿತ್ತಗನೂರು 
ಗ್ರಾಮದ ಸ.ನಂ. 21 ರಲ್ಲಿನ 1-25 ಎಕರೆ/ಗುಂಟೆ ಗು೦ಡುತೋಪು ಎಂದು ವರ್ಗೀಕೃತವಾದ ಜಮೀನನ್ನು ಬೆ೦ಗಳೂರು 
ಮಹಾನಗರ ಸಾರಿಗೆ ಸಂಸ್ಥೆಗೆ ಕರ್ನಾಟಕ ಭೂ ಮಂಜೂರಾತಿ ನಿಯಮಗಳು 1969ರ ನಿಯಮ 20(॥(ಸಿ) ರನ್ವಯ ಈ 
ಕೆಳಕಂಡ ಷರತ್ತುಗೊಳಪಡಿಸಿ ಭೂ ಮಂಜೂರಾತಿ ಆದೇಶವನ್ನು ನೀಡಲಾಗಿದೆ. 
ಷರತ್ತುಗಳು 
1. ಈ ಜಮೀನಿನ ಮಂಜೂರಾತಿಯು 1969 ಕರ್ನಾಟಕ ಭೂ ಮಂಜೂರಾತಿ ನಿಯಮಗಳಿಗೆ ಬದ್ಧವಾಗಿರುತ್ತದೆ. 


೧೦೬೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೨೫, ೨೦೦೮ ಭಾಗ - ೬ 





2. ಮಂಜೂರು ಮಾಡಲಾದ ಜಮೀನನ್ನು ಮಂಜೂರಾತಿ ಉದ್ದೇಶಕ್ಕೆ 2 ವರ್ಷದ ಒಳಗಾಗಿ 
ಉಪಯೋಗಿಸಿಕೊಳ್ಳತಕ್ಕದ್ದು. 

3. ಈ ಭೂಮಿಯಲ್ಲಿ ವಿನಾಶಕಾರಿಯಾದ ಅಥವಾ ಖಾಯಂ ಆಗಿ ಹಾನಿಕಾರಕವಾಗುವ ರೀತಿಯಲ್ಲಿ ಏನನ್ನೂ 
ಮಾಡತಕ್ಕದ್ದಲ್ಲ. ಸಂಸ್ಥೆಗೆ ಮಂಜೂರಾದ ಭೂಮಿಯನ್ನು ಬೇರೆ ಯಾರಿಗೂ ಗುತ್ತಿಗೆ, ಆಧಾರ, ಭೋಗ್ಯಕ್ಕೆ 
ಕೊಡತಕ್ಕದ್ದಲ್ಲ ಅಥವಾ ಪರಭಾರೆ ಮಾಡತಕ್ಕದ್ದಲ್ಲ. ಆದರೆ ಈ ಜಮೀನನ್ನು ಯಾವುದೇ ಬ್ಯಾಂಕ್‌/ಸಹಕಾರ 
ಸಂಘಗಳಿಗೆ ಅಭಿವೃದ್ಧಿ ಕಾಮಗಾರಿಗಳಿಗಾಗಿ ಸಾಲ ಪಡೆಯುವ ಉದ್ದೇಶಕ್ಕೆ ಆಧಾರ ಮಾಡಲು ಅನುಮತಿ 
ನೀಡಲಾಗಿದೆ. ಆದರೆ ಸಾಲ ತಿರುವಳಿಗಾಗಿ ಈ ಜಮೀನನ್ನು ಬ್ಯಾಂಕ್‌/ಸಂಸ್ಥೆ ಮತ್ತು ಇತರೆ ಪ್ರಾಧಿಕಾರಗಳು 
ಮುಟ್ಟು ಹಾಕಿಕೊಳ್ಳಲು ಹಕ್ಕು ಇರುವುದಿಲ್ಲ. 

4. ಯಾವ ಉದ್ದೇಶಕ್ಕಾಗಿ ಮಂಜೂರಾತಿ ಮಾಡಲಾಗಿದೆಯೋ ಅದರ ಹೊರತು ಇತರ ಯಾವುದೇ ಉದ್ದೇಶಕ್ಕೆ ಈ 
ಜಮೀನನ್ನು ಉಪಯೋಗಿಸತಕ್ಕದ್ದಲ್ಲ. 

5. ಮಂಜೂರಾತಿ ಸಂಸ್ಥೆಯು ನಿಗದಿತ ಮುದ್ರಾಂಕ ಶುಲ್ಕ ಮತ್ತು ನೋಂದಣಿ ಶುಲ್ಕ ಇತ್ಯಾದಿಗಳನ್ನು ಸರ್ಕಾರಕ್ಕೆ 
ಪಾವತಿಸಿ ಸಂಬಂಧಪಟ್ಟ ಉಪನೋಂದಣಾಧಿಕಾರಿ ಕಛೇರಿಯಲ್ಲಿ ನೋಂದಣಿಯನ್ನು ಮಾಡಿಸಿಕೊಳ್ಳತಕ್ಕದ್ದು. 

6. ಈ ಮಂ೦ಜೂರಾತಿಯು ಯಾವುದೇ ನ್ಯಾಯಾಲಯದಲ್ಲಿ ದಾವೆಗಳು ದಾಖಲಾಗಿದ್ದಲ್ಲಿ, ಅಂತಿಮ ಆದೇಶಕ್ಕೆ 
ಒಳಪಟ್ಟಿರುತ್ತದೆ. 

7. ಈ ಸರ್ಕಾರಿ ಭೂಮಿ ಅಥವಾ ಭೂಮಿಯ ಒಂದು ಭಾಗವು ಯಾವುದೇ ಸಾರ್ವಜನಿಕ ಉದ್ದೇಶಕ್ಕಾಗಿ 
ಅಗತ್ಯವೆಂದು ಕಂಡುಬಂದಲ್ಲಿ ಮೂರು ತಿಂಗಳ ನೋಟೀಸನ್ನು ಕೊಟ್ಟು ತರುವಾಯ ಹಿಂತೆಗೆದುಕೊಳ್ಳಲಾಗುವುದು. 
ಈ ರೀತಿ ಸರ್ಕಾರದ ವಶಕ್ಕೆ ಪಡೆದ ಜಮೀನಿನಲ್ಲಿ ಅಭಿವೃದ್ಧಿಪಡಿಸಿದ ಬಾಬ್ತು ಯಾವುದೇ ಪರಿಹಾರವನ್ನು 
ಪಡೆಯಲು ಅರ್ಹರಾಗುವುದಿಲ್ಲ. 

8. ಸದರಿ ಜಮೀನಿನಲ್ಲಿ ಅಭಿವೃದ್ಧಿ ಕೆಲಸ ಇತ್ಯಾದಿಗಳನ್ನು ಪ್ರಾರಂಭಿಸುವ ಪೂರ್ವದಲ್ಲಿ ಸಂಬಂಧಪಟ್ಟ 
ಪ್ರಾಧಿಕಾರಗಳಿಗೆ ನಿಗಧಿತ ಶುಲ್ಕ ಸಂದಾಯ/ತೆರಿಗೆ ಸಂದಾಯ ಮಾಡಿ ಕಾನೂನು ರೀತ್ಯ ಪೂರ್ವಾನುಮೋದನೆ 
ಪಡೆದು ಕಾಮಗಾರಿ ಪ್ರಾರಂಭಿಸಬೇಕು. 

9. ಶಾಸನಬದ್ಧ ಕಾಯ್ದೆಗಳ ಕಟ್ಟುಪಾಡುಗಳನ್ನು ಪಾಲಿಸದೇ ಇದ್ದಲ್ಲಿ ಅಥವಾ ಮೇಲ್ಕಂಡ ಯಾವುದೇ ಷರತ್ತುಗಳಿಗೆ 
ಎರುದ್ಧವಾಗಿ ನಡೆದಲ್ಲಿ ಜಮೀನಿನ ಮ೦ಜೂರಾತಿಯನ್ನು ವಜಾ ಮಾಡಲಾಗುವುದು. 

10. ಪ್ರಶ್ನಿತ ಜಮೀನಿನಲ್ಲಿ ಸಿಗುವ ಬೆಲೆ ಬಾಳುವ ನಿಧಿ, ನಿಕ್ಷೇಪ ಇತ್ಯಾದಿಗಳು ಸರ್ಕಾರಕ್ಕೆ ಸೇರಿದ್ದಾಗಿರುತ್ತದೆ. 

11. ಸದರಿ ಸಂಸ್ಥೆಗೆ ಈ ಜಮೀನು ಅವಶ್ಯಕವಿಲ್ಲವೆಂದು ಕಂಡು ಬಂದಲ್ಲಿ ಕಂದಾಯ ಇಲಾಖೆಗೆ ಹಿಂದಿರುಗಿಸತಕ್ಕದ್ದು. 

12. ಈ ಜಮೀನಿನಲ್ಲಿ ದೊಡ್ಡ ಮತ್ತು ಸಣ್ಣ ಕೆರೆಕಟ್ಟೆ ಇತ್ಯಾದಿಗಳಿದ್ದಲ್ಲಿ ನಕಾಶೆ ದಾರಿಗಳಿದ್ದಲ್ಲಿ ಸಾರ್ವಜನಿಕ ಆಸ್ತಿಯನ್ನು 
ಸಂರಕ್ಷಿಸಿ ನಿರ್ವಹಿಸತಕ್ಕದ್ದು. ಇವುಗಳ ಮೇಲೆ ಮಂಜೂರುದಾರರಿಗೆ ಯಾವುದೇ ಹಕ್ಕು ಇರುವುದಿಲ್ಲ. 

13. ಅರ್ಜಿತ ಸಂಸ್ಥೆಯು ಕರ್ನಾಟಕ ಭೂ ಮಂಜೂರಾತಿ ನಿಯಮಾವಳಿ 1969ರ ನಿಯಮ 28(2)ರಡಿಯಲ್ಲಿ 
ನಿಗಧಿಪಡಿಸಿರುವ ನಮೂನೆ/ಫಾರಂ-೪! ರಲ್ಲಿ ಕರಾರು ಪತ್ರವನ್ನು ಬರೆದುಕೊಡತಕ್ಕದ್ದು. 

ಮೇಲ್ಕಂಡ ಯಾವುದೇ ಷರತ್ತು ಉಲ್ಲಂಘನೆಯಾದಲ್ಲಿ, ಈ ಭೂ ಮಂಜೂರಾತಿಯು ತನಗೆ ತಾನಾಗಿ ರದ್ದುಗೊಳ್ಳುತ್ತದೆ 


ಮತ್ತು ಅರ್ಜಿತ ಸಂಸ್ಥೆಗೆ ಯಾವುದೇ ತರಹದ ನಷ್ಟ ಉಂಟಾದಲ್ಲಿ ಸರ್ಕಾರವು ಇದಕ್ಕೆ ಜವಾಬ್ದಾರಿಯಾಗುವುದಿಲ್ಲ. 


ವಿಶೇಷ ಜಿಲ್ಲಾಧಿಕಾರಿಗಳು, 
ಬೆಂಗಳೂರು ಜಿಲ್ಲೆ, ಬೆಂಗಳೂರು. 
ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ಬೆಂಗಳೂರು ಜಿಲ್ಲೆ, ಬೆಂಗಳೂರು 
ಅಧಿಕೃತ ಜ್ಞಾಪನ 
ನಂ:ಎಲ್‌.ಎನ್‌.ಡಿ:(ಪೂ)ಸಿಆರ್‌:11/08-09, ದಿನಾಂಕ: 18ನೇ ಆಗಸ್ಟ್‌ 2008 
ವಿಷಯ: ಬೆಂಗಳೂರು ಪೂರ್ವ ತಾಲ್ಲೂಕು, ಬಿದರಹಳ್ಳಿ ಹೋಬಳಿ, ಬೊಮ್ಮೇನಹಳ್ಳಿ ಗ್ರಾಮದ ಸ.ನಂ. 96 ರಲ್ಲಿನ 
2-02 ಎಕರೆ/ಗುಂಟೆ ಜಮೀನನ್ನು ಬೆ೦ಗಳೂರು ಮಹಾನಗರ ಸಾರಿಗೆ ಸಂಸ್ಥೆಗೆ ಮಂಜೂರು ಮಾಡುವ 
ಉಲ್ಲೇಖ: 1. ಸರ್ಕಾರದ ನಡವಳಿ ಆದೇಶದ ಸಂ:ಆರ್‌.ಡಿ:265:ಎಲ್‌ಜಿಬಿ:2007 (ಭಾಗ-6) ಬೆಂಗಳೂರು, 
ದಿನಾಂಕ: 18.10.2007 ಮತ್ತು 13.05.2008, ನಂ.ಆರ್‌.ಡಿ:139 ಪಿಆರ್‌ಎಸ್‌:2008 
ದಿನಾ೦ಕ:05.04.2008ರ ಅರೆ ಸರ್ಕಾರಿ ಪತ್ರ. 


ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೨೫, ೨೦೦೮ ೧೦೬೧ 





2 ತಹಶೀಲ್ದಾರ್‌, ಬೆಂಗಳೂರು ಪೂರ್ವ ತಾಲ್ಲೂಕು ರವರ ಪತ್ರದ ಸಂ:ಎಲ್‌ಎನ್‌ಡಿ:ಸಸ:ಸಿಆರ್‌:490/ 
07-08, ದಿನಾ೦ಕ:24.10.2007. 
3. ಈ ಕಛೇರಿ ಸಮ ಸಂಖ್ಯೆ ತಿಳುವಳಿಕೆ ಪತ್ರದ ದಿನಾಂಕ: 09.06.2008. 
4. ಮುಖ್ಯ ಸಂಚಾರ ವ್ಯವಸ್ಥಾಪಕರು, ಬೆ೦ಗಳೂರು ಮಹಾನಗರ ಸಾರಿಗೆ ಸಂಸ್ಥೆರವರ ಪತ್ರ ಸಂಖ್ಯೆ: 
ಬೆ೦ಮಸಾಸಂ:ಕೇಕ:ವಾಣಿಜ್ಯ:ಆಸ್ತಿ:1215/08-09 ದಿನಾಂಕ:05.08.2008. 
ಬೆಂಗಳೂರು ಜಿಲ್ಲೆ ವ್ಯಾಪ್ತಿಯಲ್ಲಿ ಇತ್ತೀಚೆಗೆ ಸರ್ಕಾರಿ ಜಮೀನುಗಳ ಮೇಲಿನ ಅತಿಕ್ರಮಣ /ಒತ್ತುವರಿಯನ್ನು ಸರ್ವೆ 
ಮಾಡಿ ಪತ್ತೆ ಹಚ್ಚಿದ್ದು, ಅತಿಕಮಣಕಾರರಿಂದ ಈ ತಹಲ್‌ವರೆಗೂ ಖುಲ್ಲಾ ಪಡಿಸಲಾಗಿರುವ 3,313-28 ಎಕರೆ/ಗುಂಟೆ ಸರ್ಕಾರಿ 
ಜಮೀನನ್ನು ಸರ್ಕಾರಿ/ಸಾರ್ವಜನಿಕ ಉಪಯೋಗಕ್ಕಾಗಿ ಸಂಬಂಧಿಸಿದ ಸಂಸ್ಥೆಗೆ ಮಂಜೂರಾತಿ ಮಾಡುವ ಸರ್ಕಾರದ 
ನಿರ್ಧಾರದ ಹಿನ್ನೆಲೆಯಲ್ಲಿ, ಉಲ್ಲೇಖ (1) ರಲ್ಲಿನ ಸರ್ಕಾರದ ನಡವಳಿ ಆದೇಶದ ಸಂಖ್ಯೆ:ಆರ್‌ಡಿ 265:ಎಲ್‌ಜಿಬಿ/2007 
(ಭಾಗ-6), ಬೆ೦ಗಳೂರು ದಿನಾಂಕ:18.10.2007ರ ಆದೇಶದಲ್ಲಿ ಬೆ೦ಗಳೂರು ಮಹಾನಗರ ಸಾರಿಗೆ ಸಂಸ್ಥೆಗೆ ಜಮೀನು 
ಮಂಜೂರು ಮಾಡಲು ನಿರ್ದೇಶನವಾಗಿರುತ್ತದೆ. ಕಾಯ್ದಿರಿಸಿದ ಜಮೀನುಗಳ ಸ್ವಾಧೀನ ನೀಡಲು ಸಾಧ್ಯವಾಗದ ಕಾರಣ 
ದಿನಾಂಕ:11.12.2007 ಮತ್ತು 22.04.2008ರ ಪ್ರಸ್ತಾವನೆಯನ್ನು ಸರ್ಕಾರ ಪರಿಶೀಲಿಸಿ, ಬದಲಿ ಜಮೀನನ್ನು ಸಂಸ್ಥೆಗೆ ಸ್ವಾಧೀನ 
ನೀಡಲು, ದಿನಾಂಕ:13.05.2008ರ ಸರ್ಕಾರದ ಪತ್ರದಲ್ಲಿ ಪೂರ್ವಾನುಮೋದನೆ ನೀಡಲಾಗಿದೆ. ಅದರಂತೆ ಬೆಂಗಳೂರು 
ಪೂರ್ವ ತಾಲ್ಲೂಕು, ಬಿದರಹಳ್ಳಿ ಹೋಬಳಿ, ಬೊಮ್ಮೇನಹಳ್ಳಿ ಗ್ರಾಮದ ಸ.ನಂ. 96 ರಲ್ಲಿನ 2-02 ಎಕರೆ/ಗುಂಟೆ ಜಮೀನನ್ನು 
ಪೂರ್ಣ ಮಾರುಕಟ್ಟೆ ಮೌಲ್ಯದ ಶೇ.50ರಷ್ಟು ಮಾರುಕಟ್ಟೆ ಬೆಲೆ ನಿಗದಿಪಡಿಸಿ, ಕರ್ನಾಟಕ ಭೂ ಮಂಜೂರಾತಿ ನಿಯಮಗಳು 
1969 ನಿಯಮ 20(1)(ಸಿ) ಅನ್ವಯ ಮಂಜೂರಾತಿ ಮಾಡಲು ಸರ್ಕಾರ ತನ್ನ ಅನುಮತಿ ನೀಡಿರುತ್ತದೆ. 

ಸರ್ಕಾರದ ಪೂರ್ವಾನುಮೋದನೆಯಂತೆ, ವ್ಯವಸ್ಥಾಪಕ ನಿರ್ದೇಶಕರು, ಬೆ೦ಗಳೂರು ಮಹಾನಗರ ಸಾರಿಗೆ 
ಸಂಸ್ಥೆರವರಿಗೆ ಜಮೀನಿನ ಕಿಮ್ಮತ್ತು ಮತ್ತು ಇತರೆ ಶುಲ್ಕ ಸೇರಿ ಒಟ್ಟು ರೂ. 26.12,247-00 (ಇಪ್ಪತ್ತಾರು ಲಕ್ಷದ ಹನ್ನೆರಡು 
ಸಾವಿರದ ಎರಡು ನೂರ ನಲವತ್ತೇಳು ರೂಪಾಯಿಗಳು ಮಾತ್ರ) ಗಳನ್ನು ಪಾವತಿಸಲು ಉಲ್ಲೇಖ (3)ರಂತೆ ತಿಳುವಳಿಕೆ 
ಪತ್ರವನ್ನು ನೀಡಲಾಗಿರುತ್ತದೆ. ಅದರಂತೆ ಮೇಲ್ಕಂಡ ಸಂಸ್ಥೆಯವರು ಸರ್ಕಾರಕ್ಕೆ ಚಲನ್‌ ನಂ. 10,17 ಮತ್ತು 16 ರಂತೆ 
ದಿನಾಂಕ: 31.07.2008 ರಂದು ಹಣ ಸಂದಾಯ ಮಾಡಿ, ಮೂಲ ಚಲನ್‌ ಹಾಜರುಪಡಿಸಿದ್ದು, ನಕ್ಷೆಯೊಂದಿಗೆ ಸಂಸ್ಥೆಗೆ 
ಜಮೀನನ್ನು ಹಸ್ತಾಂತರಿಸುವಂತೆ ಉಲ್ಲೇಖ (4)ರ ಪತ್ರದಲ್ಲಿ ಕೋರಿರುತ್ತಾರೆ. 

ಉಲ್ಲೇಖ (1) ರ ಸರ್ಕಾರದ ಆದೇಶದಂತೆ ಬೆಂಗಳೂರು ಪೂರ್ವ ತಾಲ್ಲೂಕು, ಬಿದರಹಳ್ಳಿ ಹೋಬಳಿ, ಬೊಮ್ಮೇನಹಳ್ಳಿ 

ಗ್ರಾಮದ ಸ.ನಂ. 96 ರಲ್ಲಿನ 2-02 ಎಕರೆ/ಗುಂಟೆ ಸರ್ಕಾರಿ ಗೋಮಾಳ ಎಂದು ವರ್ಗೀಕೃತವಾದ ಜಮೀನನ್ನು ಬೆಂಗಳೂರು 
ಮಹಾನಗರ ಸಾರಿಗೆ ಸಂಸ್ಥೆಗೆ ಕರ್ನಾಟಕ ಭೂ ಮಂಜೂರಾತಿ ನಿಯಮಗಳು 1969ರ ನಿಯಮ 20(1)(ಸಿ) ರನ್ವಯ ಈ 
ಕೆಳಕಂಡ ಷರತ್ತುಗೊಳಪಡಿಸಿ ಭೂ ಮಂಜೂರಾತಿ ಆದೇಶವನ್ನು ನೀಡಲಾಗಿದೆ. 

ಷರತ್ತುಗಳು 

1. ಈ ಜಮೀನಿನ ಮಂಜೂರಾತಿಯು 1969 ಕರ್ನಾಟಕ ಭೂ ಮಂಜೂರಾತಿ ನಿಯಮಗಳಿಗೆ ಬದ್ಧವಾಗಿರುತ್ತದೆ. 

2. ಮಂಜೂರು ಮಾಡಲಾದ ಜಮೀನನ್ನು ಮಂಜೂರಾತಿ ಉದ್ದೇಶಕ್ಕೆ 2 ವರ್ಷದ ಒಳಗಾಗಿ 
ಉಪಯೋಗಿಸಿಕೊಳ್ಳತಕ್ಕದ್ದು. 

3. ಈ ಭೂಮಿಯಲ್ಲಿ ವಿನಾಶಕಾರಿಯಾದ ಅಥವಾ ಖಾಯಂ ಆಗಿ ಹಾನಿಕಾರಕವಾಗುವ ರೀತಿಯಲ್ಲಿ ಏನನ್ನೂ 
ಮಾಡತಕ್ಕದ್ದಲ್ಲ. ಸಂಸ್ಥೆಗೆ ಮಂಜೂರಾದ ಭೂಮಿಯನ್ನು ಬೇರೆ ಯಾರಿಗೂ ಗುತ್ತಿಗೆ, ಆಧಾರ, ಭೋಗ್ಯಕ್ಕೆ 
ಕೊಡತಕ್ಕದ್ದಲ್ಲ ಅಥವಾ ಪರಭಾರೆ ಮಾಡತಕ್ಕದ್ದಲ್ಲ. ಆದರೆ ಈ ಜಮೀನನ್ನು ಯಾವುದೇ ಬ್ಯಾಂಕ್‌/ಸಹಕಾರ 
ಸಂಘಗಳಿಗೆ ಅಭಿವೃದ್ಧಿ ಕಾಮಗಾರಿಗಳಿಗಾಗಿ ಸಾಲ ಪಡೆಯುವ ಉದ್ದೇಶಕ್ಕೆ ಆಧಾರ ಮಾಡಲು ಅನುಮತಿ 
ನೀಡಲಾಗಿದೆ. ಆದರೆ ಸಾಲ ತಿರುವಳಿಗಾಗಿ ಈ ಜಮೀನನ್ನು ಬ್ಯಾಂಕ್‌/ಸಂಸ್ಥೆ ಮತ್ತು ಇತರೆ ಪ್ರಾಧಿಕಾರಗಳು 
ಮುಟ್ಟು ಹಾಕಿಕೊಳ್ಳಲು ಹಕ್ಕು ಇರುವುದಿಲ್ಲ. 

4. ಯಾವ ಉದ್ದೇಶಕ್ಕಾಗಿ ಮಂಜೂರಾತಿ ಮಾಡಲಾಗಿದೆಯೋ ಅದರ ಹೊರತು ಇತರ ಯಾವುದೇ ಉದ್ದೇಶಕ್ಕೆ ಈ 
ಜಮೀನನ್ನು ಉಪಯೋಗಿಸತಕ್ಕದ್ದಲ್ಲ. 

5. ಮಂಜೂರಾತಿ ಸಂಸ್ಥೆಯು ನಿಗದಿತ ಮುದ್ರಾಂಕ ಶುಲ್ಕ ಮತ್ತು ನೋಂದಣಿ ಶುಲ್ಕ ಇತ್ಯಾದಿಗಳನ್ನು ಸರ್ಕಾರಕ್ಕೆ 
ಪಾವತಿಸಿ ಸಂಬಂಧಪಟ್ಟ ಉಪನೋಂದಣಾಧಿಕಾರಿ ಕಛೇರಿಯಲ್ಲಿ ನೋಂದಣಿಯನ್ನು ಮಾಡಿಸಿಕೊಳ್ಳತಕ್ಕದ್ದು. 

6. ಈ ಮಂ೦ಜೂರಾತಿಯು ಯಾವುದೇ ನ್ಯಾಯಾಲಯದಲ್ಲಿ ದಾವೆಗಳು ದಾಖಲಾಗಿದ್ದಲ್ಲಿ, ಅಂತಿಮ ಆದೇಶಕ್ಕೆ 
ಒಳಪಟ್ಟಿರುತ್ತದೆ. 


೧೦೬೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೨೫, ೨೦೦೮ ಭಾಗ - ೬ 





7. ಈ ಸರ್ಕಾರಿ ಭೂಮಿ ಅಥವಾ ಭೂಮಿಯ ಒಂದು ಭಾಗವು ಯಾವುದೇ ಸಾರ್ವಜನಿಕ ಉದ್ದೇಶಕ್ಕಾಗಿ 
ಅಗತ್ಯವೆಂದು ಕಂಡುಬಂದಲ್ಲಿ ಮೂರು ತಿಂಗಳ ನೋಟೀಸನ್ನು ಕೊಟ್ಟು ತರುವಾಯ ಹಿಂತೆಗೆದುಕೊಳ್ಳಲಾಗುವುದು. 
ಈ ರೀತಿ ಸರ್ಕಾರದ ವಶಕ್ಕೆ ಪಡೆದ ಜಮೀನಿನಲ್ಲಿ ಅಭಿವೃದ್ಧಿಪಡಿಸಿದ ಬಾಬ್ತು ಯಾವುದೇ ಪರಿಹಾರವನ್ನು 
ಪಡೆಯಲು ಅರ್ಹರಾಗುವುದಿಲ್ಲ. 

8. ಸದರಿ ಜಮೀನಿನಲ್ಲಿ ಅಭಿವೃದ್ಧಿ ಕೆಲಸ ಇತ್ಯಾದಿಗಳನ್ನು ಪ್ರಾರಂಭಿಸುವ ಪೂರ್ವದಲ್ಲಿ ಸಂಬಂಧಪಟ್ಟ 
ಪ್ರಾಧಿಕಾರಗಳಿಗೆ ನಿಗಧಿತ ಶುಲ್ಕ ಸಂದಾಯ/ತೆರಿಗೆ ಸಂದಾಯ ಮಾಡಿ ಕಾನೂನು ರೀತ್ಯ ಪೂರ್ವಾನುಮೋದನೆ 
ಪಡೆದು ಕಾಮಗಾರಿ ಪ್ರಾರಂಭಿಸಬೇಕು. 

9. ಶಾಸನಬದ್ಧ ಕಾಯ್ದೆಗಳ ಕಟ್ಟುಪಾಡುಗಳನ್ನು ಪಾಲಿಸದೇ ಇದ್ದಲ್ಲಿ ಅಥವಾ ಮೇಲ್ಕಂಡ ಯಾವುದೇ ಷರತ್ತುಗಳಿಗೆ 
ಎರುದ್ಧವಾಗಿ ನಡೆದಲ್ಲಿ ಜಮೀನಿನ ಮ೦ಜೂರಾತಿಯನ್ನು ವಜಾ ಮಾಡಲಾಗುವುದು. 

10. ಪ್ರಶ್ನಿತ ಜಮೀನಿನಲ್ಲಿ ಸಿಗುವ ಬೆಲೆ ಬಾಳುವ ನಿಧಿ, ನಿಕ್ಷೇಪ ಇತ್ಯಾದಿಗಳು ಸರ್ಕಾರಕ್ಕೆ ಸೇರಿದ್ದಾಗಿರುತ್ತದೆ. 

11. ಸದರಿ ಸಂಸ್ಥೆಗೆ ಈ ಜಮೀನು ಅವಶ್ಯಕವಿಲ್ಲವೆಂದು ಕಂಡು ಬಂದಲ್ಲಿ ಕಂದಾಯ ಇಲಾಖೆಗೆ ಹಿಂದಿರುಗಿಸತಕ್ಕದ್ದು. 

12. ಈ ಜಮೀನಿನಲ್ಲಿ ದೊಡ್ಡ ಮತ್ತು ಸಣ್ಣ ಕೆರೆಕಟ್ಟೆ ಇತ್ಯಾದಿಗಳಿದ್ದಲ್ಲಿ ನಕಾಶೆ ದಾರಿಗಳಿದ್ದಲ್ಲಿ ಸಾರ್ವಜನಿಕ ಆಸ್ತಿಯನ್ನು 
ಸಂರಕ್ಷಿಸಿ ನಿರ್ವಹಿಸತಕ್ಕದ್ದು, ಇವುಗಳ ಮೇಲೆ ಮಂಜೂರುದಾರರಿಗೆ ಯಾವುದೇ ಹಕ್ಕು ಇರುವುದಿಲ್ಲ. 

13. ಅರ್ಜಿತ ಸಂಸ್ಥೆಯು ಕರ್ನಾಟಕ ಭೂ ಮಂಜೂರಾತಿ ನಿಯಮಾವಳಿ 1969ರ ನಿಯಮ 28(2)ರಡಿಯಲ್ಲಿ 
ನಿಗಧಿಪಡಿಸಿರುವ ನಮೂನೆ/ಫಾರಂ-೪! ರಲ್ಲಿ ಕರಾರು ಪತ್ರವನ್ನು ಬರೆದುಕೊಡತಕ್ಕದ್ದು. 

ಮೇಲ್ಕಂಡ ಯಾವುದೇ ಷರತ್ತು ಉಲ್ಲಂಘನೆಯಾದಲ್ಲಿ, ಈ ಭೂ ಮಂಜೂರಾತಿಯು ತನಗೆ ತಾನಾಗಿ ರದ್ದುಗೊಳ್ಳುತ್ತದೆ 

ಮತ್ತು ಅರ್ಜಿತ ಸಂಸ್ಥೆಗೆ ಯಾವುದೇ ತರಹದ ನಷ್ಟ ಉಂಟಾದಲ್ಲಿ ಸರ್ಕಾರವು ಇದಕ್ಕೆ ಜವಾಬ್ದಾರಿಯಾಗುವುದಿಲ್ಲ. 
ವಿಶೇಷ ಜಿಲ್ಲಾಧಿಕಾರಿಗಳು, 
ಬೆಂಗಳೂರು ಜಿಲ್ಲೆ, ಬೆಂಗಳೂರು. 
ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ಬೆಂಗಳೂರು ಜಿಲ್ಲೆ, ಬೆಂಗಳೂರು 
ಅಧಿಕೃತ ಜ್ಞಾಪನ 
ನಂ:ಎಲ್‌.ಎನ್‌.ಡಿ:(ಪೂ)ಸಿಆರ್‌:13/08-09, ದಿನಾಂಕ: 18ನೇ ಆಗಸ್ಟ್‌ 2008 
ವಿಷಯ: ಬೆಂಗಳೂರು ಪೂರ್ವ ತಾಲ್ಲೂಕು. ಬಿದರಹಳ್ಳಿ ಹೋಬಳಿ, ಆದೂರು ಗ್ರಾಮದ ಸ.ನಂ. 24 ರಲ್ಲಿನ 
21-00 ಎಕರೆ ಜಮೀನನ್ನು ಬೆ೦ಗಳೂರು ಮಹಾನಗರ ಸಾರಿಗೆ ಸಂಸ್ಥೆಗೆ ಮಂಜೂರು ಮಾಡುವ ಬಗ್ಗೆ. 
ಉಲ್ಲೇಖ: 1. ಸರ್ಕಾರದ ನಡವಳಿ ಆದೇಶದ ಸಂ:ಆರ್‌.ಡಿ:265:ಎಲ್‌ಜಿಬಿ:2007 (ಭಾಗ-6) ಬೆಂಗಳೂರು, 
ದಿನಾಂಕ: 18.10.2007 ಮತ್ತು 13.05.2008, ನಂ.ಆರ್‌.ಡಿ:139 ಪಿಆರ್‌ಎಸ್‌:2008 
ದಿನಾಂಕ:05.04.2008ರ ಅರೆ ಸರ್ಕಾರಿ ಪತ್ರ. 
2. ತಹಶೀಲ್ದಾರ್‌, ಬೆ೦ಗಳೂರು ಪೂರ್ವ ತಾಲ್ಲೂಕು ರವರ ಪತ್ರದ ಸಂ:ಎಲ್‌ಎನ್‌ಡಿ:ಸಸ:ಸಿಆರ್‌:490/ 
07-08, ದಿನಾ೦ಕ:24.10.2007. 
3. ಈ ಕಛೇರಿ ಸಮ ಸಂಖ್ಯೆ ತಿಳುವಳಿಕೆ ಪತ್ರದ ದಿನಾಂಕ: 03.06.2008. 
4. ಮುಖ್ಯ ಸಂಚಾರ ವ್ಯವಸ್ಥಾಪಕರು, ಬೆ೦ಗಳೂರು ಮಹಾನಗರ ಸಾರಿಗೆ ಸಂಸ್ಥೆರವರ ಪತ್ರ ಸಂಖ್ಯೆ: 
ಬೆಂಮಸಾಸಂ:ಕೇಕ:ವಾಣಿಜ್ಯ:ಆಸ್ತಿ;1211/08-09 ದಿನಾಂಕ:05.08.2008. 
ಬೆ೦ಗಳೂರು ಜಿಲ್ಲೆ ವ್ಯಾಪ್ತಿಯಲ್ಲಿ ಇತ್ತೀಚೆಗೆ ಸರ್ಕಾರಿ ಜಮೀನುಗಳ ಮೇಲಿನ ಅತಿಕ್ರಮಣ/ಒತ್ತುವರಿಯನ್ನು ಸರ್ವೆ 
ಮಾಡಿ ಪತ್ತೆ ಹಚ್ಚಿದ್ದು, ಅತಿಕಮಣಕಾರರಿಂದ ಈ ತಹಲ್‌ವರೆಗೂ ಖುಲ್ಲಾ ಪಡಿಸಲಾಗಿರುವ 3,313-28 ಎಕರೆ/ಗುಂಟೆ ಸರ್ಕಾರಿ 
ಜಮೀನನ್ನು ಸರ್ಕಾರಿ/ಸಾರ್ವಜನಿಕ ಉಪಯೋಗಕ್ಕಾಗಿ ಸಂಬಂಧಿಸಿದ ಸಂಸ್ಥೆಗೆ ಮಂಜೂರಾತಿ ಮಾಡುವ ಸರ್ಕಾರದ 
ನಿರ್ಧಾರದ ಹಿನ್ನೆಲೆಯಲ್ಲಿ, ಉಲ್ಲೇಖ (1) ರಲ್ಲಿನ ಸರ್ಕಾರದ ನಡವಳಿ ಆದೇಶದ ಸಂಖ್ಯೆ:ಆರ್‌ಡಿ 265:ಎಲ್‌ಜಿಬಿ/2007 
(ಭಾಗ-6), ಬೆಂಗಳೂರು ದಿನಾಂಕ:18.10.2007ರ ಆದೇಶದಲ್ಲಿ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಗೆ ಜಮೀನು 
ಮಂಜೂರು ಮಾಡಲು ನಿರ್ದೇಶನವಾಗಿರುತ್ತದೆ. ಕಾಯ್ದಿರಿಸಿದ ಜಮೀನುಗಳ ಸ್ವಾಧೀನ ನೀಡಲು ಸಾಧ್ಯವಾಗದ ಕಾರಣ 
ದಿನಾ೦ಕ:11.12.2007 ಮತ್ತು 22.04.2008ರ ಪ್ರಸ್ತಾವನೆಯನ್ನು ಸರ್ಕಾರ ಪರಿಶೀಲಿಸಿ, ಬದಲಿ ಜಮೀನನ್ನು ಸಂಸ್ಥೆಗೆ ಸ್ವಾಧೀನ 
ನೀಡಲು, ದಿನಾಂಕ:13.05.2008ರ ಸರ್ಕಾರದ ಪತ್ರದಲ್ಲಿ ಪೂರ್ವಾನುಮೋದನೆ ನೀಡಲಾಗಿದೆ. ಅದರಂತೆ ಬೆಂಗಳೂರು 
ಪೂರ್ವ ತಾಲ್ಲೂಕು, ಬಿದರಹಳ್ಳಿ ಹೋಬಳಿ, ಆದೂರು ಗ್ರಾಮದ ಸ.ನಂ. 74 ರಲ್ಲಿನ 21-00 ಎಕರೆ ಜಮೀನನ್ನು ಪೂರ್ಣ 


ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೨೫, ೨೦೦೮ ೧೦೬೩ 





ಮಾರುಕಟ್ಟೆ ಮೌಲ್ಯದ ಶೇ.50ರಷ್ಟು ಮಾರುಕಟ್ಟೆ ಬೆಲೆ ನಿಗದಿಪಡಿಸಿ, ಕರ್ನಾಟಕ ಭೂ ಮಂಜೂರಾತಿ ನಿಯಮಗಳು 1969 
ನಿಯಮ 20(1)(ಸಿ) ಅನ್ವಯ ಮಂಜೂರಾತಿ ಮಾಡಲು ಸರ್ಕಾರ ತನ್ನ ಅನುಮತಿ ನೀಡಿರುತ್ತದೆ. 
ಸರ್ಕಾರದ ಪೂರ್ವಾನುಮೋದನೆಯಂತೆ, ವ್ಯವಸ್ಥಾಪಕ ನಿರ್ದೇಶಕರು, ಬೆ೦ಗಳೂರು ಮಹಾನಗರ ಸಾರಿಗೆ 
ಸ್ಥೆರವರಿಗೆ ಜಮೀನಿನ ಕಿಮ ತ್ತು ಮತ್ತು ಇತರೆ ಶುಲ್ಕ ಸೇರಿ ಒಟ್ಟು ರೂ. 1,75.19,095-00 (ಒಂದು ಕೋಟಿ ಎಪ್ಪತ್ತೈದು 
ಲಕ್ಷದ ಹತ್ತೊಂಭತ್ತು ಸಾವಿರದ ತೊಂಭತೈದು ರೂಪಾಯಿಗಳು ಮಾತ್ರ) ಗಳನ್ನು ಪಾವತಿಸಲು ಉಲ್ಲೇಖ (3)ರಂತೆ ತಿಳುವಳಿಕೆ 
ಪತ್ರವನ್ನು ನೀಡಲಾಗಿರುತ್ತದೆ. ಅದರಂತೆ ಮೇಲ್ಕಂಡ ಸಂಸ್ಥೆಯವರು ಸರ್ಕಾರಕ್ಕೆ ಚಲನ್‌ ನಂ. 22,23 ಮತ್ತು 24 ರಂತೆ 
ದಿನಾಂಕ: 31.07.2008 ರಂದು ಹಣ ಸಂದಾಯ ಮಾಡಿ, ಮೂಲ ಚಲನ್‌ ಹಾಜರುಪಡಿಸಿದ್ದು, ನಕ್ಷೆಯೊಂದಿಗೆ ಸಂಸ್ಥೆಗೆ 
ಜಮೀನನ್ನು ಹಸ್ತಾಂತರಿಸುವಂತೆ ಉಲ್ಲೇಖ (4)ರ ಪತ್ರದಲ್ಲಿ ಕೋರಿರುತ್ತಾರೆ. 
ಉಲ್ಲೇಖ (1) ರ ಸರ್ಕಾರದ ಆದೇಶದಂತೆ ಬೆಂಗಳೂರು ಪೂರ್ವ ತಾಲ್ಲೂಕು, ಬಿದರಹಳ್ಳಿ ಹೋಬಳಿ, ಆದೂರು 
ಗ್ರಾಮದ ಸ.ನಂ. 74 ರಲ್ಲಿನ 21-00 ಎಕರೆ ಸರ್ಕಾರಿ ಗೋಮಾಳ ಎಂದು ವರ್ಗೀಕೃತವಾದ ಜಮೀನನ್ನು ಬೆಂಗಳೂರು 

ಮಹಾನಗರ ಸಾರಿಗೆ ಸಂಸ್ಥೆಗೆ ಕರ್ನಾಟಕ ಭೂ ಮಂಜೂರಾತಿ ನಿಯಮಗಳು 1969ರ ನಿಯಮ 20(1)(ಸಿ) ರನ್ವಯ ಈ 

ಕೆಳಕಂಡ ಷರತ್ತುಗೊಳಪಡಿಸಿ ಭೂ ಮಂಜೂರಾತಿ ಆದೇಶವನ್ನು ನೀಡಲಾಗಿದೆ. 

ಷರತ್ತುಗಳು 

ಈ ಜಮೀನಿನ ಮ೦ಜೂರಾತಿಯು 1969 ಕರ್ನಾಟಕ ಭೂ ಮಂಜೂರಾತಿ ನಿಯಮಗಳಿಗೆ ಬದ್ಧವಾಗಿರುತ್ತದೆ. 

2. ಮಂಜೂರು ಮಾಡಲಾದ ಜಮೀನನ್ನು ಮಂಜೂರಾತಿ ಉದ್ದೇಶಕ್ಕೆ 2 ವರ್ಷದ ಒಳಗಾಗಿ 
ಉಪಯೋಗಿಸಿಕೊಳ್ಳತಕ್ಕದ್ದು. 

3. ಈ ಭೂಮಿಯಲ್ಲಿ ವಿನಾಶಕಾರಿಯಾದ ಅಥವಾ ಖಾಯಂ ಆಗಿ ಹಾನಿಕಾರಕವಾಗುವ ರೀತಿಯಲ್ಲಿ ಏನನ್ನೂ 
ಮಾಡತಕ್ಕದ್ದಲ್ಲ. ಸಂಸ್ಥೆಗೆ ಮಂಜೂರಾದ ಭೂಮಿಯನ್ನು ಬೇರೆ ಯಾರಿಗೂ ಗುತ್ತಿಗೆ ಆಧಾರ, ಭೋಗ್ಯಕ್ಕೆ 
ಕೊಡತಕ್ಕದ್ದಲ್ಲ ಅಥವಾ ಪರಭಾರೆ ಮಾಡತಕ್ಕದ್ದಲ್ಲ. ಆದರೆ ಈ ಜಮೀನನ್ನು ಯಾವುದೇ ಬ್ಯಾಂಕ್‌/ಸಹಕಾರ 
ಸಂಘಗಳಿಗೆ ಅಭಿವೃದ್ಧಿ ಕಾಮಗಾರಿಗಳಿಗಾಗಿ ಸಾಲ ಪಡೆಯುವ ಉದ್ದೇಶಕ್ಕೆ ಆಧಾರ ಮಾಡಲು ಅನುಮತಿ 
ನೀಡಲಾಗಿದೆ. ಆದರೆ ಸಾಲ ತಿರುವಳಿಗಾಗಿ ಈ ಜಮೀನನ್ನು ಬ್ಯಾಂಕ್‌/ಸಂಸ್ಥೆ ಮತ್ತು ಇತರೆ ಪ್ರಾಧಿಕಾರಗಳು 
ಮುಟ್ಟು ಹಾಕಿಕೊಳ್ಳಲು ಹಕ್ಕು ಇರುವುದಿಲ್ಲ. 

4. ಯಾವ ಉದ್ದೇಶಕ್ಕಾಗಿ ಮಂಜೂರಾತಿ ಮಾಡಲಾಗಿದೆಯೋ ಅದರ ಹೊರತು ಇತರ ಯಾವುದೇ ಉದ್ದೇಶಕ್ಕೆ ಈ 
ಜಮೀನನ್ನು ಉಪಯೋಗಿಸತಕ್ಕದ್ದಲ್ಲ. 

5. ಮಂಜೂರಾತಿ ಸಂಸ್ಥೆಯು ನಿಗದಿತ ಮುದ್ರಾಂಕ ಶುಲ್ಕ ಮತ್ತು ನೋಂದಣಿ ಶುಲ್ಕ ಇತ್ಯಾದಿಗಳನ್ನು ಸರ್ಕಾರಕ್ಕೆ 
ಪಾವತಿಸಿ ಸಂಬಂಧಪಟ್ಟ ಉಪನೋಂದಣಾಧಿಕಾರಿ ಕಛೇರಿಯಲ್ಲಿ ನೋಂದಣಿಯನ್ನು ಮಾಡಿಸಿಕೊಳ್ಳತಕ್ಕದ್ದು. 

6. ಈ ಮಂಜೂರಾತಿಯು ಯಾವುದೇ ನ್ಯಾಯಾಲಯದಲ್ಲಿ ದಾವೆಗಳು ದಾಖಲಾಗಿದ್ದಲ್ಲಿ, ಅಂತಿಮ ಆದೇಶಕ್ಕೆ 
ಒಳಪಟ್ಟಿರುತ್ತದೆ. 

7. ಈ ಸರ್ಕಾರಿ ಭೂಮಿ ಅಥವಾ ಭೂಮಿಯ ಒಂದು ಭಾಗವು ಯಾವುದೇ ಸಾರ್ವಜನಿಕ ಉದ್ದೇಶಕ್ಕಾಗಿ 
ಅಗತ್ಯವೆಂದು ಕಂಡುಬಂದಲ್ಲಿ ಮೂರು ತಿಂಗಳ ನೋಟೀಸನ್ನು ಕೊಟ್ಟು ತರುವಾಯ ಹಿಂತೆಗೆದುಕೊಳ್ಳಲಾಗುವುದು. 
ಈ ರೀತಿ ಸರ್ಕಾರದ ವಶಕ್ಕೆ ಪಡೆದ ಜಮೀನಿನಲ್ಲಿ ಅಭಿವೃದ್ಧಿಪಡಿಸಿದ ಬಾಬ್ತು ಯಾವುದೇ ಪರಿಹಾರವನ್ನು 
ಪಡೆಯಲು ಅರ್ಹರಾಗುವುದಿಲ್ಲ. 

8. ಸದರಿ ಜಮೀನಿನಲ್ಲಿ ಅಭಿವೃದ್ಧಿ ಕೆಲಸ ಇತ್ಯಾದಿಗಳನ್ನು ಪ್ರಾರಂಭಿಸುವ ಪೂರ್ವದಲ್ಲಿ ಸಂಬಂಧಪಟ್ಟ 
ಪ್ರಾಧಿಕಾರಗಳಿಗೆ ನಿಗಧಿತ ಶುಲ್ಕ ಸಂದಾಯ/ತೆರಿಗೆ ಸಂದಾಯ ಮಾಡಿ ಕಾನೂನು ರೀತ್ಯ ಪೂರ್ವಾನುಮೋದನೆ 
ಪಡೆದು ಕಾಮಗಾರಿ ಪ್ರಾರಂಭಿಸಬೇಕು. 

9. ಶಾಸನಬದ್ಧ ಕಾಯ್ದೆಗಳ ಕಟ್ಟುಪಾಡುಗಳನ್ನು ಪಾಲಿಸದೇ ಇದ್ದಲ್ಲಿ ಅಥವಾ ಮೇಲ್ಕಂಡ ಯಾವುದೇ ಷರತ್ತುಗಳಿಗೆ 
ಎರುದ್ಧವಾಗಿ ನಡೆದಲ್ಲಿ ಜಮೀನಿನ ಮ೦ಜೂರಾತಿಯನ್ನು ವಜಾ ಮಾಡಲಾಗುವುದು. 

10. ಪ್ರಶ್ನಿತ ಜಮೀನಿನಲ್ಲಿ ಸಿಗುವ ಬೆಲೆ ಬಾಳುವ ನಿಧಿ, ನಿಕ್ಷೇಪ ಇತ್ಯಾದಿಗಳು ಸರ್ಕಾರಕ್ಕೆ ಸೇರಿದ್ದಾಗಿರುತ್ತದೆ. 

11. ಸದರಿ ಸಂಸ್ಥೆಗೆ ಈ ಜಮೀನು ಅವಶ್ಯಕವಿಲ್ಲವೆಂದು ಕಂಡು ಬಂದಲ್ಲಿ ಕಂದಾಯ ಇಲಾಖೆಗೆ ಹಿಂದಿರುಗಿಸತಕ್ಕದ್ದು. 

12. ಈ ಜಮೀನಿನಲ್ಲಿ ದೊಡ್ಡ ಮತ್ತು ಸಣ್ಣ ಕೆರೆಕಟ್ಟೆ ಇತ್ಯಾದಿಗಳಿದ್ದಲ್ಲಿ ನಕಾಶೆ ದಾರಿಗಳಿದ್ದಲ್ಲಿ ಸಾರ್ವಜನಿಕ ಆಸ್ತಿಯನ್ನು 
ಸಂರಕ್ಷಿಸಿ ನಿರ್ವಹಿಸತಕ್ಕದ್ದು. ಇವುಗಳ ಮೇಲೆ ಮಂಜೂರುದಾರರಿಗೆ ಯಾವುದೇ ಹಕ್ಕು ಇರುವುದಿಲ್ಲ. 


ಸಂ 


ಜ್‌ 


೧೦೬೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೨೫, ೨೦೦೮ ಭಾಗ - ೬ 





13. ಅರ್ಜಿತ ಸಂಸ್ಥೆಯು ಕರ್ನಾಟಕ ಭೂ ಮಂಜೂರಾತಿ ನಿಯಮಾವಳಿ 1969ರ ನಿಯಮ 28(2)ರಡಿಯಲ್ಲಿ 
ನಿಗಧಿಪಡಿಸಿರುವ ನಮೂನೆ/ಫಾರಂ-೪! ರಲ್ಲಿ ಕರಾರು ಪತ್ರವನ್ನು ಬರೆದುಕೊಡತಕ್ಕದ್ದು. 
ಮೇಲ್ಕಂಡ ಯಾವುದೇ ಷರತ್ತು ಉಲ್ಲಂಘನೆಯಾದಲ್ಲಿ, ಈ ಭೂ ಮಂಜೂರಾತಿಯು ತನಗೆ ತಾನಾಗಿ ರದ್ದುಗೊಳ್ಳುತ್ತದೆ 
ಮತ್ತು ಅರ್ಜಿತ ಸಂಸ್ಥೆಗೆ ಯಾವುದೇ ತರಹದ ನಷ್ಟ ಉಂಟಾದಲ್ಲಿ ಸರ್ಕಾರವು ಇದಕ್ಕೆ ಜವಾಬ್ದಾರಿಯಾಗುವುದಿಲ್ಲ. 
ವಿಶೇಷ ಜಿಲ್ಲಾಧಿಕಾರಿಗಳು, 
ಬೆಂಗಳೂರು ಜಿಲ್ಲೆ, ಬೆಂಗಳೂರು. 
ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ಬೆಂಗಳೂರು ಜಿಲ್ಲೆ, ಬೆಂಗಳೂರು 
ಅಧಿಕೃತ ಜ್ಞಾಪನ 
ನಂ:ಎಲ್‌.ಎನ್‌.ಡಿ:(ಪೂ)ಸಿಆರ್‌:14/08-09, ದಿನಾಂಕ: 18ನೇ ಆಗಸ್ಟ್‌ 2008 
ವಿಷಯ: ಬೆಂಗಳೂರು ಪೂರ್ವ ತಾಲ್ಲೂಕು, ಬಿದರಹಳ್ಳಿ ಹೋಬಳಿ, ಕೊಡಿಗೇಹಳ್ಳಿ ಗ್ರಾಮದ ಸ.ನಂ. 1 ರಲ್ಲಿನ 
1-21 ಎಕರೆ/ಗುಂಟೆ ಜಮೀನನ್ನು ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಗೆ ಮಂಜೂರು ಮಾಡುವ 
ಉಲ್ಲೇಖ: 1. ಸರ್ಕಾರದ ನಡವಳಿ ಆದೇಶದ ಸಂ:ಆರ್‌.ಡಿ:265:ಎಲ್‌ಜಿಬಿ:2007 (ಭಾಗ-6) ಬೆ೦ಗಳೂರು, 
ದಿನಾಂಕ: 18.10.2007 ಮತ್ತು 13.05.2008, ನಂ.ಆರ್‌.ಡಿ:139 ಪಿಆರ್‌ಎಸ್‌:2008 
ದಿನಾಂಕ:05.04.2008ರ ಅರೆ ಸರ್ಕಾರಿ ಪತ್ರ. 
2. ತಹಶೀಲ್ದಾರ್‌, ಬೆಂಗಳೂರು ಪೂರ್ವ ತಾಲ್ಲೂಕು ರವರ ಪತ್ರದ ಸಂ:ಎಲ್‌ಎನ್‌ಡಿ:ಸಸ:ಸಿಆರ್‌:490/ 
07-08, ದಿನಾ೦ಕ:24.10.2007. 
3. ಈ ಕಛೇರಿ ಸಮ ಸಂಖ್ಯೆ ತಿಳುವಳಿಕೆ ಪತ್ರದ ದಿನಾಂಕ: 03.06.2008. 
4. ಮುಖ್ಯ ಸಂಚಾರ ವ್ಯವಸ್ಥಾಪಕರು, ಬೆ೦ಗಳೂರು ಮಹಾನಗರ ಸಾರಿಗೆ ಸಂಸ್ಥೆರವರ ಪತ್ರ ಸಂಖ್ಯೆ: 
ಬೆಂಮಸಾಸಂ:ಕೇಕ:ವಾಣಿಜ್ಯ:ಆಸ್ತಿ;1212/08-09 ದಿನಾಂಕ:05.08.2008. 
ಬೆ೦ಗಳೂರು ಜಿಲ್ಲೆ ವ್ಯಾಪ್ತಿಯಲ್ಲಿ ಇತ್ತೀಚೆಗೆ ಸರ್ಕಾರಿ ಜಮೀನುಗಳ ಮೇಲಿನ ಅತಿಕ್ರಮಣ/ಒತ್ತುವರಿಯನ್ನು ಸರ್ವೆ 
ಮಾಡಿ ಪತ್ತೆ ಹಚ್ಚಿದ್ದು, ಅತಿಕಮಣಕಾರರಿಂದ ಈ ತಹಲ್‌ವರೆಗೂ ಖುಲ್ಲಾ ಪಡಿಸಲಾಗಿರುವ 3,313-28 ಎಕರೆ/ಗುಂಟೆ ಸರ್ಕಾರಿ 
ಜಮೀನನ್ನು ಸರ್ಕಾರಿ/ಸಾರ್ವಜನಿಕ ಉಪಯೋಗಕ್ಕಾಗಿ ಸಂಬಂಧಿಸಿದ ಸಂಸ್ಥೆಗೆ ಮಂಜೂರಾತಿ ಮಾಡುವ ಸರ್ಕಾರದ 
ನಿರ್ಧಾರದ ಹಿನ್ನೆಲೆಯಲ್ಲಿ, ಉಲ್ಲೇಖ (1) ರಲ್ಲಿನ ಸರ್ಕಾರದ ನಡವಳಿ ಸಂಖ್ಯೇಆರ್‌ಡಿ 265:ಎಲ್‌ಜಿಬಿ/2007 (ಭಾಗ-6), 
ಬೆಂಗಳೂರು ದಿನಾಂಕ:18.10.2007ರ ಆದೇಶದಲ್ಲಿ ಬೆ೦ಗಳೂರು ಮಹಾನಗರ ಸಾರಿಗೆ ಸಂಸ್ಥೆಗೆ ಜಮೀನು ಮಂಜೂರು 
ಮಾಡಲು ನಿರ್ದೇಶನವಾಗಿರುತ್ತದೆ. ಕಾಯ್ದಿರಿಸಿದ ಜಮೀನುಗಳ ಸ್ವಾಧೀನ ನೀಡಲು ಸಾಧ್ಯವಾಗದ ಕಾರಣ ದಿನಾಂಕ:11.12.2007 
ಮತ್ತು 22.04.2008ರ ಪ್ರಸ್ತಾವನೆಯನ್ನು ಸರ್ಕಾರ ಪರಿಶೀಲಿಸಿ, ಬದಲಿ ಜಮೀನನ್ನು ಸಂಸ್ಥೆಗೆ ಸ್ವಾಧೀನ ನೀಡಲು, 
ದಿನಾಂಕ:13.05.2008ರ ಸರ್ಕಾರದ ಪತ್ರದಲ್ಲಿ ಪೂರ್ವಾನುಮೋದನೆ ನೀಡಲಾಗಿದೆ. ಅದರಂತೆ ಬೆಂಗಳೂರು ಪೂರ್ವ 
ತಾಲ್ಲೂಕು, ಬಿದರಹಳ್ಳಿ ಹೋಬಳಿ, ಕೊಡಿಗೇಹಳ್ಳಿ ಗ್ರಾಮದ ಸ.ನಂ. 1 ರಲ್ಲಿನ 1-21 ಎಕರೆ/ಗುಂಟೆ ಜಮೀನನ್ನು ಪೂರ್ಣ 
ಮಾರುಕಟ್ಟೆ ಮೌಲ್ಯದ ಶೇ.50ರಷ್ಟು ಮಾರುಕಟ್ಟೆ ಬೆಲೆ ನಿಗದಿಪಡಿಸಿ, ಕರ್ನಾಟಕ ಭೂ ಮಂಜೂರಾತಿ ನಿಯಮಗಳು 1969 
ನಿಯಮ 20(1)(ಸಿ) ಅನ್ವಯ ಮಂಜೂರಾತಿ ಮಾಡಲು ಸರ್ಕಾರ ತನ್ನ ಅನುಮತಿ ನೀಡಿರುತ್ತದೆ. 
ಸರ್ಕಾರದ ಪೂರ್ವಾನುಮೋದನೆಯಂತೆ, ವ್ಯವಸ್ಥಾಪಕ ನಿರ್ದೇಶಕರು, ಬೆ೦ಗಳೂರು ಮಹಾನಗರ ಸಾರಿಗೆ 
ಸಂಸ್ಥೆರವರಿಗೆ ಜಮೀನಿನ ಕಿಮ್ಮತ್ತು ಮತ್ತು ಇತರೆ ಶುಲ್ಕ ಸೇರಿ ಒಟ್ಟು ರೂ. 12,72,271-00 (ಹನ್ನೆರಡು ಲಕ್ಷದ ಎಪ್ಪತ್ತೆರಡು 
ಸಾವಿರದ ಎರಡು ನೂರ ಎಪ್ಪತ್ತೊಂದು ರೂಪಾಯಿಗಳು ಮಾತ್ರ) ಗಳನ್ನು ಪಾವತಿಸಲು ಉಲ್ಲೇಖ (3)ರಂತೆ ತಿಳುವಳಿಕೆ 
ಪತ್ರವನ್ನು ನೀಡಲಾಗಿರುತ್ತದೆ. ಅದರಂತೆ ಮೇಲ್ಕಂಡ ಸಂಸ್ಥೆಯವರು ಸರ್ಕಾರಕ್ಕೆ ಚಲನ್‌ ನಂ. 12,13 ಮತ್ತು 14 ರಂತೆ 
ದಿನಾಂಕ: 31.07.2008 ರಂದು ಹಣ ಸಂದಾಯ ಮಾಡಿ, ಮೂಲ ಚಲನ್‌ ಹಾಜರುಪಡಿಸಿದ್ದು, ನಕ್ಷೆಯೊಂದಿಗೆ ಸಂಸ್ಥೆಗೆ 
ಜಮೀನನ್ನು ಹಸ್ತಾಂತರಿಸುವಂತೆ ಉಲ್ಲೇಖ (4)ರ ಪತ್ರದಲ್ಲಿ ಕೋರಿರುತ್ತಾರೆ. 
ಉಲ್ಲೇಖ (1) ರ ಸರ್ಕಾರದ ಆದೇಶದಂತೆ ಬೆಂಗಳೂರು ಪೂರ್ವ ತಾಲ್ಲೂಕು, ಬಿದರಹಳ್ಳಿ ಹೋಬಳಿ, ಕೊಡಿಗೇಹಳ್ಳಿ 
ಗ್ರಾಮದ ಸ.ನಂ. 1 ರಲ್ಲಿನ 1-21 ಎಕರೆ/ಗುಂಟೆ ಸರ್ಕಾರಿ ಗೋಮಾಳ ಎಂದು ವರ್ಗೀಕೃತವಾದ ಜಮೀನನ್ನು ಬೆ೦ಗಳೂರು 
ಮಹಾನಗರ ಸಾರಿಗೆ ಸಂಸ್ಥೆಗೆ ಕರ್ನಾಟಕ ಭೂ ಮಂಜೂರಾತಿ ನಿಯಮಗಳು 1969ರ ನಿಯಮ 20(1)(ಸಿ) ರನ್ವಯ ಈ 
ಕೆಳಕಂಡ ಷರತ್ತುಗೊಳಪಡಿಸಿ ಭೂ ಮಂಜೂರಾತಿ ಆದೇಶವನ್ನು ನೀಡಲಾಗಿದೆ. 


ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೨೫, ೨೦೦೮ ೧೦೬೫ 





ಷರತ್ತುಗಳು 
ಈ ಜಮೀನಿನ ಮ೦ಜೂರಾತಿಯು 1969 ಕರ್ನಾಟಕ ಭೂ ಮಂಜೂರಾತಿ ನಿಯಮಗಳಿಗೆ ಬದ್ಧವಾಗಿರುತ್ತದೆ. 

2. ಮಂಜೂರು ಮಾಡಲಾದ ಜಮೀನನ್ನು ಮಂಜೂರಾತಿ ಉದ್ದೇಶಕ್ಕೆ 2 ವರ್ಷದ ಒಳಗಾಗಿ 
ಉಪಯೋಗಿಸಿಕೊಳ್ಳತಕ್ಕದ್ದು. 

3. ಈ ಭೂಮಿಯಲ್ಲಿ ವಿನಾಶಕಾರಿಯಾದ ಅಥವಾ ಖಾಯಂ ಆಗಿ ಹಾನಿಕಾರಕವಾಗುವ ರೀತಿಯಲ್ಲಿ ಏನನ್ನೂ 
ಮಾಡತಕ್ಕದ್ದಲ್ಲ. ಸಂಸ್ಥೆಗೆ ಮಂಜೂರಾದ ಭೂಮಿಯನ್ನು ಬೇರೆ ಯಾರಿಗೂ ಗುತ್ತಿಗೆ, ಆಧಾರ, ಭೋಗ್ಯಕ್ಕೆ 
ಕೊಡತಕ್ಕದ್ದಲ್ಲ ಅಥವಾ ಪರಭಾರೆ ಮಾಡತಕ್ಕದ್ದಲ್ಲ. ಆದರೆ ಈ ಜಮೀನನ್ನು ಯಾವುದೇ ಬ್ಯಾಂಕ್‌/ಸಹಕಾರ 
ಸಂಘಗಳಿಗೆ ಅಭಿವೃದ್ಧಿ ಕಾಮಗಾರಿಗಳಿಗಾಗಿ ಸಾಲ ಪಡೆಯುವ ಉದ್ದೇಶಕ್ಕೆ ಆಧಾರ ಮಾಡಲು ಅನುಮತಿ 
ನೀಡಲಾಗಿದೆ. ಆದರೆ ಸಾಲ ತಿರುವಳಿಗಾಗಿ ಈ ಜಮೀನನ್ನು ಬ್ಯಾಂಕ್‌/ಸಂಸ್ಥೆ ಮತ್ತು ಇತರೆ ಪ್ರಾಧಿಕಾರಗಳು 
ಮುಟ್ಟು ಹಾಕಿಕೊಳ್ಳಲು ಹಕ್ಕು ಇರುವುದಿಲ್ಲ. 

4. ಯಾವ ಉದ್ದೇಶಕ್ಕಾಗಿ ಮಂಜೂರಾತಿ ಮಾಡಲಾಗಿದೆಯೋ ಅದರ ಹೊರತು ಇತರ ಯಾವುದೇ ಉದ್ದೇಶಕ್ಕೆ ಈ 
ಜಮೀನನ್ನು ಉಪಯೋಗಿಸತಕ್ಕದ್ದಲ್ಲ. 

5. ಮಂಜೂರಾತಿ ಸಂಸ್ಥೆಯು ನಿಗದಿತ ಮುದ್ರಾಂಕ ಶುಲ್ಕ ಮತ್ತು ನೋಂದಣಿ ಶುಲ್ಕ ಇತ್ಯಾದಿಗಳನ್ನು ಸರ್ಕಾರಕ್ಕೆ 
ಪಾವತಿಸಿ ಸಂಬಂಧಪಟ್ಟ ಉಪನೋಂದಣಾಧಿಕಾರಿ ಕಛೇರಿಯಲ್ಲಿ ನೋಂದಣಿಯನ್ನು ಮಾಡಿಸಿಕೊಳ್ಳತಕ್ಕದ್ದು. 

6. ಈ ಮಂ೦ಜೂರಾತಿಯು ಯಾವುದೇ ನ್ಯಾಯಾಲಯದಲ್ಲಿ ದಾವೆಗಳು ದಾಖಲಾಗಿದ್ದಲ್ಲಿ, ಅಂತಿಮ ಆದೇಶಕ್ಕೆ 
ಒಳಪಟ್ಟಿರುತ್ತದೆ. 

7. ಈ ಸರ್ಕಾರಿ ಭೂಮಿ ಅಥವಾ ಭೂಮಿಯ ಒಂದು ಭಾಗವು ಯಾವುದೇ ಸಾರ್ವಜನಿಕ ಉದ್ದೇಶಕ್ಕಾಗಿ 
ಅಗತ್ಯವೆಂದು ಕಂಡುಬಂದಲ್ಲಿ ಮೂರು ತಿಂಗಳ ನೋಟೀಸನ್ನು ಕೊಟ್ಟು ತರುವಾಯ ಹಿಂತೆಗೆದುಕೊಳ್ಳಲಾಗುವುದು. 
ಈ ರೀತಿ ಸರ್ಕಾರದ ವಶಕ್ಕೆ ಪಡೆದ ಜಮೀನಿನಲ್ಲಿ ಅಭಿವೃದ್ಧಿಪಡಿಸಿದ ಬಾಬ್ತು ಯಾವುದೇ ಪರಿಹಾರವನ್ನು 
ಪಡೆಯಲು ಅರ್ಹರಾಗುವುದಿಲ್ಲ. 

8. ಸದರಿ ಜಮೀನಿನಲ್ಲಿ ಅಭಿವೃದ್ಧಿ ಕೆಲಸ ಇತ್ಯಾದಿಗಳನ್ನು ಪ್ರಾರಂಭಿಸುವ ಪೂರ್ವದಲ್ಲಿ ಸಂಬಂಧಪಟ್ಟ 
ಪ್ರಾಧಿಕಾರಗಳಿಗೆ ನಿಗಧಿತ ಶುಲ್ಕ ಸಂದಾಯ/ತೆರಿಗೆ ಸಂದಾಯ ಮಾಡಿ ಕಾನೂನು ರೀತ್ಯ ಪೂರ್ವಾನುಮೋದನೆ 
ಪಡೆದು ಕಾಮಗಾರಿ ಪ್ರಾರಂಭಿಸಬೇಕು. 

9. ಶಾಸನಬದ್ಧ ಕಾಯ್ದೆಗಳ ಕಟ್ಟುಪಾಡುಗಳನ್ನು ಪಾಲಿಸದೇ ಇದ್ದಲ್ಲಿ ಅಥವಾ ಮೇಲ್ಕಂಡ ಯಾವುದೇ ಷರತ್ತುಗಳಿಗೆ 
ಎರುದ್ಧವಾಗಿ ನಡೆದಲ್ಲಿ ಜಮೀನಿನ ಮ೦ಜೂರಾತಿಯನ್ನು ವಜಾ ಮಾಡಲಾಗುವುದು. 

10. ಪ್ರಶ್ನಿತ ಜಮೀನಿನಲ್ಲಿ ಸಿಗುವ ಬೆಲೆ ಬಾಳುವ ನಿಧಿ, ನಿಕ್ಷೇಪ ಇತ್ಯಾದಿಗಳು ಸರ್ಕಾರಕ್ಕೆ ಸೇರಿದ್ದಾಗಿರುತ್ತದೆ. 

11. ಸದರಿ ಸಂಸ್ಥೆಗೆ ಈ ಜಮೀನು ಅವಶ್ಯಕವಿಲ್ಲವೆಂದು ಕಂಡು ಬಂದಲ್ಲಿ ಕಂದಾಯ ಇಲಾಖೆಗೆ ಹಿಂದಿರುಗಿಸತಕ್ಕದ್ದು. 

12. ಈ ಜಮೀನಿನಲ್ಲಿ ದೊಡ್ಡ ಮತ್ತು ಸಣ್ಣ ಕೆರೆಕಟ್ಟೆ ಇತ್ಯಾದಿಗಳಿದ್ದಲ್ಲಿ ನಕಾಶೆ ದಾರಿಗಳಿದ್ದಲ್ಲಿ ಸಾರ್ವಜನಿಕ ಆಸ್ತಿಯನ್ನು 
ಸಂರಕ್ಷಿಸಿ ನಿರ್ವಹಿಸತಕ್ಕದ್ದು. ಇವುಗಳ ಮೇಲೆ ಮಂಜೂರುದಾರರಿಗೆ ಯಾವುದೇ ಹಕ್ಕು ಇರುವುದಿಲ್ಲ. 

13. ಅರ್ಜಿತ ಸಂಸ್ಥೆಯು ಕರ್ನಾಟಕ ಭೂ ಮಂಜೂರಾತಿ ನಿಯಮಾವಳಿ 1969ರ ನಿಯಮ 28(2)ರಡಿಯಲ್ಲಿ 
ನಿಗಧಿಪಡಿಸಿರುವ ನಮೂನೆ/ಫಾರಂ-೪! ರಲ್ಲಿ ಕರಾರು ಪತ್ರವನ್ನು ಬರೆದುಕೊಡತಕ್ಕದ್ದು. 

ಮೇಲ್ಕಂಡ ಯಾವುದೇ ಷರತ್ತು ಉಲ್ಲಂಘನೆಯಾದಲ್ಲಿ, ಈ ಭೂ ಮಂಜೂರಾತಿಯು ತನಗೆ ತಾನಾಗಿ ರದ್ದುಗೊಳ್ಳುತ್ತದೆ 

ಮತ್ತು ಅರ್ಜಿತ ಸಂಸ್ಥೆಗೆ ಯಾವುದೇ ತರಹದ ನಷ್ಟ ಉಂಟಾದಲ್ಲಿ ಸರ್ಕಾರವು ಇದಕ್ಕೆ ಜವಾಬ್ದಾರಿಯಾಗುವುದಿಲ್ಲ. 
ವಿಶೇಷ ಜಿಲ್ಲಾಧಿಕಾರಿಗಳು, 
ಬೆ೦ಗಳೂರು ಜಿಲ್ಲೆ, ಬೆ೦ಗಳೂರು. 
ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ಬೆಂಗಳೂರು ಜಿಲ್ಲೆ, ಬೆಂಗಳೂರು 
ಅಧಿಕೃತ ಜ್ಞಾಪನ 
ನಂ:ಎಲ್‌.ಎನ್‌.ಡಿ:(ಪೂ)ಸಿಆರ್‌:06/08-09, ದಿನಾಂಕ: 18ನೇ ಆಗಸ್ಟ್‌ 2008 
ವಿಷಯ: ಬೆಂಗಳೂರು ಪೂರ್ವ ತಾಲ್ಲೂಕು, ಬಿದರಹಳ್ಳಿ ಹೋಬಳಿ, ಹ೦ಚರಹಳ್ಳಿ ಗ್ರಾಮದ ಸ.ನಂ. 51 ರಲ್ಲಿನ 
1-00 ಎಕರೆ ಜಮೀನನ್ನು ಬೆ೦ಗಳೂರು ಮಹಾನಗರ ಸಾರಿಗೆ ಸಂಸ್ಥೆಗೆ ಮಂಜೂರು ಮಾಡುವ ಬಗ್ಗೆ. 
ಉಲ್ಲೇಖ: 1. ಸರ್ಕಾರದ ನಡವಳಿ ಆದೇಶದ ಸಂ:ಆರ್‌.ಡಿ:265:ಎಲ್‌ಜಿಬಿ:2007 (ಭಾಗ-6) ಬೆಂಗಳೂರು, 
ದಿನಾಂಕ: 18.10.2007 ಮತ್ತು 13.05.2008, ನಂ.ಆರ್‌.ಡಿ:139 ಪಿಆರ್‌ಎಸ್‌:2008 
ದಿನಾಂಕ:05.04.2008ರ ಅರೆ ಸರ್ಕಾರಿ ಪತ್ರ. 


ಜ್‌ 


೧೦೬೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೨೫, ೨೦೦೮ ಭಾಗ - ೬ 





2 ತಹಶೀಲ್ದಾರ್‌, ಬೆಂಗಳೂರು ಪೂರ್ವ ತಾಲ್ಲೂಕು ರವರ ಪತ್ರದ ಸಂ:ಎಲ್‌ಎನ್‌ಡಿ:ಸಸ:ಸಿಆರ್‌:490/ 
07-08, ದಿನಾಂಕ:24.10.2007. 

3. ಈ ಕಛೇರಿ ಸಮ ಸಂಖ್ಯೆ ತಿಳುವಳಿಕೆ ಪತ್ರದ ದಿನಾಂಕ: 03.06.2008. 

4. ಮುಖ್ಯ ಸಂಚಾರ ವ್ಯವಸ್ಥಾಪಕರು, ಬೆ೦ಗಳೂರು ಮಹಾನಗರ ಸಾರಿಗೆ ಸಂಸ್ಥೆರವರ ಪತ್ರ ಸಂಖ್ಯೆ: 
ಬೆಂಮಸಾಸಂ:ಕೇಕ:ವಾಣಿಜ್ಯ:ಆಸ್ಪಿ;1210/08-09 ದಿನಾಂಕ:05.08.2008. 

ಬೆಂಗಳೂರು ಜಿಲ್ಲೆ ವ್ಯಾಪ್ತಿಯಲ್ಲಿ ಇತ್ತೀಚೆಗೆ ಸರ್ಕಾರಿ ಜಮೀನುಗಳ ಮೇಲಿನ ಅತಿಕ್ರಮಣ/ಒತ್ತುವರಿಯನ್ನು ಸರ್ವೆ 

ಮಾಡಿ ಪತ್ತೆ ಹಚ್ಚಿದ್ದು, ಅತಿಕಮಣಕಾರರಿಂದ ಈ ತಹಲ್‌ವರೆಗೂ ಖುಲ್ಲಾ ಪಡಿಸಲಾಗಿರುವ 3,313-28 ಎಕರೆ/ಗುಂಟೆ ಸರ್ಕಾರಿ 
ಜಮೀನನ್ನು ಸರ್ಕಾರಿ/ಸಾರ್ವಜನಿಕ ಉಪಯೋಗಕ್ಕಾಗಿ ಸಂಬಂಧಿಸಿದ ಸಂಸ್ಥೆಗೆ ಮಂಜೂರಾತಿ ಮಾಡುವ ಸರ್ಕಾರದ 
ನಿರ್ಧಾರದ ಹಿನ್ನೆಲೆಯಲ್ಲಿ, ಉಲ್ಲೇಖ (1) ರಲ್ಲಿನ ಸರ್ಕಾರದ ನಡವಳಿ ಆದೇಶದ ಸಂಖ್ಯೆೇಆರ್‌ಡಿ 265:ಎಲ್‌ಜಿಬಿ/2007 
(ಭಾಗ-6), ಬೆ೦ಗಳೂರು ದಿನಾಂಕ:18.10.2007ರ ಆದೇಶದಲ್ಲಿ ಬೆ೦ಗಳೂರು ಮಹಾನಗರ ಸಾರಿಗೆ ಸಂಸ್ಥೆಗೆ ಜಮೀನು 
ಮಂಜೂರು ಮಾಡಲು ನಿರ್ದೇಶನವಾಗಿರುತ್ತದೆ. ಕಾಯ್ದಿರಿಸಿದ ಜಮೀನುಗಳ ಸ್ವಾಧೀನ ನೀಡಲು ಸಾಧ್ಯವಾಗದ ಕಾರಣ 
ದಿನಾಂಕ:11.12.2007 ಮತ್ತು 22.04.2008ರ ಪ್ರಸ್ತಾವನೆಯನ್ನು ಸರ್ಕಾರ ಪರಿಶೀಲಿಸಿ, ಬದಲಿ ಜಮೀನನ್ನು ಸಂಸ್ಥೆಗೆ ಸ್ವಾಧೀನ 
ನೀಡಲು, ದಿನಾಂಕ:13.05.2008ರ ಸರ್ಕಾರದ ಪತ್ರದಲ್ಲಿ ಪೂರ್ವಾನುಮೋದನೆ ನೀಡಲಾಗಿದೆ. ಅದರಂತೆ ಬೆಂಗಳೂರು 
ಪೂರ್ವ ತಾಲ್ಲೂಕು, ಬಿದರಹಳ್ಳಿ ಹೋಬಳಿ, ಹ೦ಚರಹಳ್ಳಿ ಗ್ರಾಮದ ಸ.ನಂ. 51 ರಲ್ಲಿನ 1-00 ಎಕರೆ ಜಮೀನನ್ನು ಪೂರ್ಣ 
ಮಾರುಕಟ್ಟೆ ಮೌಲ್ಯದ ಶೇ.50ರಷ್ಟು ಮಾರುಕಟ್ಟೆ ಬೆಲೆ ನಿಗದಿಪಡಿಸಿ, ಕರ್ನಾಟಕ ಭೂ ಮಂಜೂರಾತಿ ನಿಯಮಗಳು 1969 
ನಿಯಮ 20(1)(ಸಿ) ಅನ್ವಯ ಮಂಜೂರಾತಿ ಮಾಡಲು ಸರ್ಕಾರ ತನ್ನ ಅನುಮತಿ ನೀಡಿರುತ್ತದೆ. 

ಸರ್ಕಾರದ ಪೂರ್ವಾನುಮೋದನೆಯಂತೆ, ವ್ಯವಸ್ಥಾಪಕ ನಿರ್ದೇಶಕರು, ಬೆ೦ಗಳೂರು ಮಹಾನಗರ ಸಾರಿಗೆ 

ಸಂಸ್ಥೆರವರಿಗೆ ಜಮೀನಿನ ಕಿಮ್ಮತ್ತು ಮತ್ತು ಇತರೆ ಶುಲ್ಕ ಸೇರಿ ಒಟ್ಟು ರೂ. 23,74,295-00 (ಇಪ್ಪತ್ತಮೂರು ಲಕ್ಷದ 
ಎಪ್ಪತ್ತನಾಲ್ಕು ಸಾವಿರದ ಎರಡು ನೂರ ತೊಂಭತ್ತೈದು ರೂಪಾಯಿಗಳು ಮಾತ್ರ) ಗಳನ್ನು ಪಾವತಿಸಲು ಉಲ್ಲೇಖ (3)ರಂತೆ 
ತಿಳುವಳಿಕೆ ಪತ್ರವನ್ನು ನೀಡಲಾಗಿರುತ್ತದೆ. ಅದರಂತೆ ಮೇಲ್ಕಂಡ ಸಂಸ್ಥೆಯವರು ಸರ್ಕಾರಕ್ಕೆ ಚಲನ್‌ ನಂ. 19,20 ಮತ್ತು 21 
ರಂತೆ ದಿನಾಂಕ: 31.07.2008 ರಂದು ಹಣ ಸಂದಾಯ ಮಾಡಿ, ಮೂಲ ಚಲನ್‌ ಹಾಜರುಪಡಿಸಿದ್ದು, ನಕ್ಷೆಯೊಂದಿಗೆ ಸಂಸ್ಥೆಗೆ 
ಜಮೀನನ್ನು ಹಸ್ತಾಂತರಿಸುವಂತೆ ಉಲ್ಲೇಖ (4)ರ ಪತ್ರದಲ್ಲಿ ಕೋರಿರುತ್ತಾರೆ. 

ಉಲ್ಲೇಖ (1) ರ ಸರ್ಕಾರದ ಆದೇಶದಂತೆ ಬೆಂಗಳೂರು ಪೂರ್ವ ತಾಲ್ಲೂಕು. ಬಿದರಹಳ್ಳಿ ಹೋಬಳಿ, ಹಂಚರಹಳ್ಳಿ 

ಗ್ರಾಮದ ಸ.ನಂ. 51 ರಲ್ಲಿನ 1-00 ಎಕರೆ ಸರ್ಕಾರಿ ಗೋಮಾಳ ಎಂದು ವರ್ಗೀಕೃತವಾದ ಜಮೀನನ್ನು ಬೆಂಗಳೂರು 
ಮಹಾನಗರ ಸಾರಿಗೆ ಸಂಸ್ಥೆಗೆ ಕರ್ನಾಟಕ ಭೂ ಮಂಜೂರಾತಿ ನಿಯಮಗಳು 1969ರ ನಿಯಮ 20(1)(ಸಿ) ರನ್ವಯ ಈ 
ಕೆಳಕಂಡ ಷರತ್ತುಗೊಳಪಡಿಸಿ ಭೂ ಮಂಜೂರಾತಿ ಆದೇಶವನ್ನು ನೀಡಲಾಗಿದೆ. 

ಷರತ್ತುಗಳು 

1. ಈ ಜಮೀನಿನ ಮಂಜೂರಾತಿಯು 1969 ಕರ್ನಾಟಕ ಭೂ ಮಂಜೂರಾತಿ ನಿಯಮಗಳಿಗೆ ಬದ್ಧವಾಗಿರುತ್ತದೆ. 

2. ಮಂಜೂರು ಮಾಡಲಾದ ಜಮೀನನ್ನು ಮಂಜೂರಾತಿ ಉದ್ದೇಶಕ್ಕೆ 2 ವರ್ಷದ ಒಳಗಾಗಿ 
ಉಪಯೋಗಿಸಿಕೊಳ್ಳತಕ್ಕದ್ದು. 

3. ಈ ಭೂಮಿಯಲ್ಲಿ ವಿನಾಶಕಾರಿಯಾದ ಅಥವಾ ಖಾಯಂ ಆಗಿ ಹಾನಿಕಾರಕವಾಗುವ ರೀತಿಯಲ್ಲಿ ಏನನ್ನೂ 
ಮಾಡತಕ್ಕದ್ದಲ್ಲ. ಸಂಸ್ಥೆಗೆ ಮಂಜೂರಾದ ಭೂಮಿಯನ್ನು ಬೇರೆ ಯಾರಿಗೂ ಗುತ್ತಿಗೆ, ಆಧಾರ, ಭೋಗ್ಯಕ್ಕೆ 
ಕೊಡತಕ್ಕದ್ದಲ್ಲ ಅಥವಾ ಪರಭಾರೆ ಮಾಡತಕ್ಕದ್ದಲ್ಲ. ಆದರೆ ಈ ಜಮೀನನ್ನು ಯಾವುದೇ ಬ್ಯಾಂಕ್‌/ಸಹಕಾರ 
ಸಂಘಗಳಿಗೆ ಅಭಿವೃದ್ಧಿ ಕಾಮಗಾರಿಗಳಿಗಾಗಿ ಸಾಲ ಪಡೆಯುವ ಉದ್ದೇಶಕ್ಕೆ ಆಧಾರ ಮಾಡಲು ಅನುಮತಿ 
ನೀಡಲಾಗಿದೆ. ಆದರೆ ಸಾಲ ತಿರುವಳಿಗಾಗಿ ಈ ಜಮೀನನ್ನು ಬ್ಯಾಂಕ್‌/ಸಂಸ್ಥೆ ಮತ್ತು ಇತರೆ ಪ್ರಾಧಿಕಾರಗಳು 
ಮುಟ್ಟು ಹಾಕಿಕೊಳ್ಳಲು ಹಕ್ಕು ಇರುವುದಿಲ್ಲ. 

4. ಯಾವ ಉದ್ದೇಶಕ್ಕಾಗಿ ಮಂಜೂರಾತಿ ಮಾಡಲಾಗಿದೆಯೋ ಅದರ ಹೊರತು ಇತರ ಯಾವುದೇ ಉದ್ದೇಶಕ್ಕೆ ಈ 
ಜಮೀನನ್ನು ಉಪಯೋಗಿಸತಕ್ಕದ್ದಲ್ಲ. 

5. ಮಂಜೂರಾತಿ ಸಂಸ್ಥೆಯು ನಿಗದಿತ ಮುದ್ರಾಂಕ ಶುಲ್ಕ ಮತ್ತು ನೋಂದಣಿ ಶುಲ್ಕ ಇತ್ಯಾದಿಗಳನ್ನು ಸರ್ಕಾರಕ್ಕೆ 
ಪಾವತಿಸಿ ಸಂಬಂಧಪಟ್ಟ ಉಪನೋಂದಣಾಧಿಕಾರಿ ಕಛೇರಿಯಲ್ಲಿ ನೋಂದಣಿಯನ್ನು ಮಾಡಿಸಿಕೊಳ್ಳತಕ್ಕದ್ದು. 

6. ಈ ಮಂ೦ಜೂರಾತಿಯು ಯಾವುದೇ ನ್ಯಾಯಾಲಯದಲ್ಲಿ ದಾವೆಗಳು ದಾಖಲಾಗಿದ್ದಲ್ಲಿ, ಅಂತಿಮ ಆದೇಶಕ್ಕೆ 
ಒಳಪಟ್ಟಿರುತ್ತದೆ. 


ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೨೫, ೨೦೦೮ ೧೦೬೭ 





7. ಈ ಸರ್ಕಾರಿ ಭೂಮಿ ಅಥವಾ ಭೂಮಿಯ ಒಂದು ಭಾಗವು ಯಾವುದೇ ಸಾರ್ವಜನಿಕ ಉದ್ದೇಶಕ್ಕಾಗಿ 
ಅಗತ್ಯವೆಂದು ಕಂಡುಬಂದಲ್ಲಿ ಮೂರು ತಿಂಗಳ ನೋಟೀಸನ್ನು ಕೊಟ್ಟು ತರುವಾಯ ಹಿಂತೆಗೆದುಕೊಳ್ಳಲಾಗುವುದು. 
ಈ ರೀತಿ ಸರ್ಕಾರದ ವಶಕ್ಕೆ ಪಡೆದ ಜಮೀನಿನಲ್ಲಿ ಅಭಿವೃದ್ಧಿಪಡಿಸಿದ ಬಾಬ್ತು ಯಾವುದೇ ಪರಿಹಾರವನ್ನು 
ಪಡೆಯಲು ಅರ್ಹರಾಗುವುದಿಲ್ಲ. 
8. ಸದರಿ ಜಮೀನಿನಲ್ಲಿ ಅಭಿವೃದ್ಧಿ ಕೆಲಸ ಇತ್ಯಾದಿಗಳನ್ನು ಪ್ರಾರಂಭಿಸುವ ಪೂರ್ವದಲ್ಲಿ ಸಂಬಂಧಪಟ್ಟ 
ಪ್ರಾಧಿಕಾರಗಳಿಗೆ ನಿಗಧಿತ ಶುಲ್ಕ ಸಂದಾಯ/ತೆರಿಗೆ ಸಂದಾಯ ಮಾಡಿ ಕಾನೂನು ರೀತ್ಯ ಪೂರ್ವಾನುಮೋದನೆ 
ಪಡೆದು ಕಾಮಗಾರಿ ಪ್ರಾರಂಭಿಸಬೇಕು. 
9. ಶಾಸನಬದ್ಧ ಕಾಯ್ದೆಗಳ ಕಟ್ಟುಪಾಡುಗಳನ್ನು ಪಾಲಿಸದೇ ಇದ್ದಲ್ಲಿ ಅಥವಾ ಮೇಲ್ಕಂಡ ಯಾವುದೇ ಷರತ್ತುಗಳಿಗೆ 
ಎರುದ್ಧವಾಗಿ ನಡೆದಲ್ಲಿ ಜಮೀನಿನ ಮ೦ಜೂರಾತಿಯನ್ನು ವಜಾ ಮಾಡಲಾಗುವುದು. 
10. ಪ್ರಶ್ನಿತ ಜಮೀನಿನಲ್ಲಿ ಸಿಗುವ ಬೆಲೆ ಬಾಳುವ ನಿಧಿ, ನಿಕ್ಷೇಪ ಇತ್ಯಾದಿಗಳು ಸರ್ಕಾರಕ್ಕೆ ಸೇರಿದ್ದಾಗಿರುತ್ತದೆ. 
11. ಸದರಿ ಸಂಸ್ಥೆಗೆ ಈ ಜಮೀನು ಅವಶ್ಯಕವಿಲ್ಲವೆಂದು ಕಂಡು ಬಂದಲ್ಲಿ ಕಂದಾಯ ಇಲಾಖೆಗೆ ಹಿಂದಿರುಗಿಸತಕ್ಕದ್ದು. 
12. ಈ ಜಮೀನಿನಲ್ಲಿ ದೊಡ್ಡ ಮತ್ತು ಸಣ್ಣ ಕೆರೆಕಟ್ಟೆ ಇತ್ಯಾದಿಗಳಿದ್ದಲ್ಲಿ ನಕಾಶೆ ದಾರಿಗಳಿದ್ದಲ್ಲಿ ಸಾರ್ವಜನಿಕ ಆಸ್ತಿಯನ್ನು 
ಸಂರಕ್ಷಿಸಿ ನಿರ್ವಹಿಸತಕ್ಕದ್ದು, ಇವುಗಳ ಮೇಲೆ ಮಂಜೂರುದಾರರಿಗೆ ಯಾವುದೇ ಹಕ್ಕು ಇರುವುದಿಲ್ಲ. 
13. ಅರ್ಜಿತ ಸಂಸ್ಥೆಯು ಕರ್ನಾಟಕ ಭೂ ಮಂಜೂರಾತಿ ನಿಯಮಾವಳಿ 1969ರ ನಿಯಮ 28(2)ರಡಿಯಲ್ಲಿ 
ನಿಗಧಿಪಡಿಸಿರುವ ನಮೂನೆ/ಫಾರಂ-೪! ರಲ್ಲಿ ಕರಾರು ಪತ್ರವನ್ನು ಬರೆದುಕೊಡತಕ್ಕದ್ದು. 
ಮೇಲ್ಕಂಡ ಯಾವುದೇ ಷರತ್ತು ಉಲ್ಲಂಘನೆಯಾದಲ್ಲಿ, ಈ ಭೂ ಮಂಜೂರಾತಿಯು ತನಗೆ ತಾನಾಗಿ ರದ್ದುಗೊಳ್ಳುತ್ತದೆ 
ಮತ್ತು ಅರ್ಜಿತ ಸಂಸ್ಥೆಗೆ ಯಾವುದೇ ತರಹದ ನಷ್ಟ ಉಂಟಾದಲ್ಲಿ ಸರ್ಕಾರವು ಇದಕ್ಕೆ ಜವಾಬ್ದಾರಿಯಾಗುವುದಿಲ್ಲ. 
ವಿಶೇಷ ಜಿಲ್ಲಾಧಿಕಾರಿಗಳು, 
ಪಿ.ಆರ್‌. 307 ಬೆಂಗಳೂರು ಜಿಲ್ಲೆ, ಬೆಂಗಳೂರು. 
ನಗರಸಭಾ ಕಾರ್ಯಾಲಯ ತಿಪಟೂರು 
"ಸಾರ್ವಜನಿಕ ಪ್ರಕಟಣೆ” 
ನಂ. ನ.ಸ.ತಿ. (ಕಂದಾಯ ಶಾಖೆ)/ಸಿಆರ್‌/7/2008-09, ದಿನಾಂಕ: 30ನೇ ಆಗಸ್ಟ್‌ 2008 

ತಿಪಟೂರು ನಗರಸಭಾ ವ್ಯಾಪ್ತಿಯ ಆಸ್ತಿ ತೆರಿಗೆದಾರರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ಸರ್ಕಾರದ 
ಅಧಿಸೂಚನೆ ಸಂಖ್ಯೆ. 44 ದಿ: 07.03.2005 ರ ರೀತ್ಯಾ ಸ್ವಯಂ ಘೋಷಿತ ಆಸ್ತಿ ತೆರಿಗೆ ಪದ್ಧತಿಗೆ ತಿದ್ದುಪಡಿ ಮಾಡಿರುವ 
ಹಿನ್ನೆಲೆಯಲ್ಲಿ ಹಾಗೂ ದಿ:25.08.2008ರ ನಗರಸಭೆಯ ಸಾಮಾನ್ಯ ಸಭೆಯ ತೀರ್ಮಾನದಂತೆ ಆಸ್ತಿ ತೆರಿಗೆಯ ದರವನ್ನು 
2008-09ನೇ ಸಾಲಿನಿಂದ ಈ ಕೆಳಕ೦ಡಂತೆ ಪರಿಷ್ಕರಿಸಿ ದಿ: 01.04.2008 ರಿ೦ದ ಜಾರಿಗೆ ತರಲಾಗಿದೆ. 

1. ವಾಸದ ಕಟ್ಟಡಗಳಿಗೆ ಶೇ. ರೂ. 0.6 

2. ವಾಸೇತರ ವಾಣಿಜ್ಯ ಕಟ್ಟಡಗಳಿಗೆ ಶೇ. ರೂ. 0.9 

3. ಖಾಲಿ ನಿವೇಶನಗಳಿಗೆ ದಾಖಲೆ ನಿರ್ವಹಣೆ ಶುಲ್ಕ 30x40 ಚ. ಅಡಿಗಳವರೆಗೆ ವಾರ್ಷಿಕ ರೂ. 50-00 30x40 

ಚ. ಅಡಿಗಳಿಗಿಂತ ಹೆಚ್ಚಿನ ವಿಸ್ತೀರ್ಣ ಇರುವ ನಿವೇಶನಗಳಿಗೆ ವಾರ್ಷಿಕ ತೆರಿಗೆ ರೂ. 75-00 ರೂಗಳನ್ನು ವಿಧಿಸಲಾಗಿದೆ. 


ಎಂ.ಆರ್‌. ದಿನೇಶ್‌ಕುಮಾರ್‌ ಹೂರ್‌ಭಾನು ಕೆಂಪಹನುಮಯ್ಯ ಕೆ.ಎಂ.ಎ.ಎಸ್‌. 
ಅಧ್ಯಕ್ಷರು ಉಪಾಧ್ಯಕ್ಷರು ಪೌರಾಯುಕ್ತರು 
ಪಿ.ಡಿ. 16 ನಗರಸಭೆ, ತಿಪಟೂರು ನಗರಸಭೆ, ತಿಪಟೂರು. ನಗರಸಭೆ, ತಿಪಟೂರು. 


ವಿಶೇಷ ಭೂಸ್ವಾಧೀನಾಧಿಕಾರಿಗಳವರ ಕಾರ್ಯಾಲಯ, ಹೇಮಾವತಿ ನಾಲಾ ವಲಯ, ತುಮಕೂರು 
ಭೂಸ್ಪಾಧೀನ ಅಧಿನಿಯಮ 1894ರ ಪ್ರಕರಣ 16(2) ರ ಅನ್ವಯ ಅಧಿಸೂಚನೆ 
ಪ್ರಕರಣದ ಸಂಖ್ಯೆ:ಎಸ್‌ಎಲ್‌ಎಒ/ಎಸ್‌ಆರ್‌ (ತು)11/05-06, ದಿನಾಂಕ: 25ನೇ ಆಗಸ್ಟ್‌ 2008 
ಕರ್ನಾಟಕ ಸರ್ಕಾರದವರು 1961ನೇ ಸಾಲಿನ ಕರ್ನಾಟಕ ಅಧಿನಿಯಮ ಕ್ರಮಸಂಖ್ಯೆ: 17ರಲ್ಲಿ ತಿದ್ದುಪಡಿಯಾದ 
1894ನೇ ಸಾಲಿನ ಭೂಸಂಗಹಣ ಅಧಿನಿಯಮ (1894ರ ಸಾಲಿನ ಕೇಂದ್ರ ಅಧಿನಿಯಮ 1 ರ) ಪ್ರಕರಣ 16(2) ರ ಮೇರೆಗೆ 
ಈ ಮೂಲಕ ಅನುಸೂಚಿಯಡಿ ಸೂಚಿಸಲಾದ ಜಮೀನುಗಳನ್ನು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಹೇಮಾವತಿ 
ನಾಲಾ ಯೋಜನೆಯ ನಾಲಾ ನಿರ್ಮಾಣಕ್ಕಾಗಿ ಅಧಿಕೃತವಾಗಿ ಸದರಿ ಭೂಸ್ವಾಧೀನ ಅಧಿನಿಯಮದ ಪ್ರಕರಣ 16(1)ರಂತೆ 


೧೦೬೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೨೫, ೨೦೦೮ ಭಾಗ - ೬ 





ವಶಪಡಿಸಿಕೊಳ್ಳಲಾಗಿದೆ ಎಂದು ಈ ಮೂಲಕ ಪ್ರಕಟಿಸಲಾಗಿದೆ ಹಾಗೂ ಕಾವೇರಿ ನೀರಾವರಿ ನಿಗಮ ನಿಯಮಿತ ರವರಿಗೆ 
ವಹಿಸಿಕೊಡಲಾಗಿದೆ ಎಂದು ಈ ಮೂಲಕ ಪ್ರಕಟಿಸಲಾಗಿದೆ. 


































































































ಅನುಸೂಚಿ 
ಜಿಲ್ಲೆ: ತುಮಕೂರು ತಾಲ್ಲೂಕು: ಕುಣಿಗಲ್‌ ಹೋಬಳಿ: ಯಡಿಯೂರು ಗ್ರಾಮ: ಕನ್ನಗುಣಿ, ನಡೆಮಾವಿನಪುರ, 
ತುವ್ವೇಕೆರೆ 
ಕ್ರ.ಸಂ. ಸ.ನಂ. ತರಹೆ ವಿಸ್ಮೀರ್ಣ ಆಕಾರ ವಶಪಡಿಸಿಕೊಂಡ 
ಎ-ಗುಂ ರೂ. ಪೈ ದಿನಾಂಕ 
1. ಗ್ರಾಮ: ಕನ್ನಗುಣಿ 
1 ೨7 ಖುಷ್ಟಿ 0-14 1/2 0-33 25.3.2006 
2 ೨೨೧ಎ ಮುಷ್ತಿ 0-02 0-05 25.3.2006 
3 61 ಖುಷ್ಟಿ 0-02 0-05 25.3.2006 
4 ೨5/1 ಖುಷ್ಟಿ 0-07 0-16 25.3.2006 
5 62/ ಮುಷ್ತಿ 0-01 0-03 25.3.2006 
6 60/ಎ ಮುಷ್ತಿ 0-03 0-07 25.3.2006 
sh 60/2ಎ ಮುಷ್ತಿ 0-03 0-07 25.3.2006 
8 60/2ಬಿ ಖುಷ್ಟಿ 0-01 0-02 25.3.2006 
9 60/2ಸಿ ಮುಷ್ತಿ 0-02 0-04 25.3.2006 
10 64 ಮುಷ್ತಿ 0-06 0-14 25.3.2006 
1] 65/3ಬಿ ಮುಷ್ತಿ 0-03 0-07 25.3.2006 
1) 65/3ಎ ಖುಷಿ 0-02 0-04 25.3.2006 
13 65/2 ಮುಷ್ತಿ 0-02 0-04 25.3.2006 
14 68/ ಮುಷ್ಟಿ 0-03 0-06 25.3.2006 
15 67/2ಎ ಮುಷ್ತಿ 0-01 0-02 25.3.2006 
16 67/2ಬಿ ಮುಷ್ಟಿ 0-04 0-09 25.3.2006 
17 67/ ಮುಷ್ತಿ 0-05 0-11 25.3.2006 
18 66/2 ಖುಷ್ಟಿ 0-04 0-09 25.3.2006 
19 66/ ಮುಷ್ತಿ 0-07 0-15 25.3.2006 
20 9/ ಖುಷ್ಟಿ 0-12 0-33 25.3.2006 
21 9/2 ಖುಷ್ಟಿ 0-10 0-27 25.3.2006 
22 10/3 ಮುಷ್ತಿ 0-07 0-09 25.3.2006 
23 25/1 ಮುಷ್ತಿ 0-05 0-15 25.3.2006 
24 25/2 ಮುಷ್ಟಿ 0-05 0-15 25.3.2006 
25 27 ಮುಷ್ತಿ 0-28 0-86 25.3.2006 
2. ಗ್ರಾಮ: ನಡೆಮಾವಿನಪುರ 
26 1) ಮುಷ್ತಿ 0-10 0-18 25.3.2006 
27 14/1 ಮುಷ್ತಿ 0-20 0-40 25.3.2006 
28 14/2 ಖುಷಿ 0-05 0-10 25.3.2006 
29 15/9 ಮುಷ್ತಿ 0-02 0-06 25.3.2006 


























ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೨೫, ೨೦೦೮ ೧೦೬೯ 






































































































































ಕ್ರ.ಸಂ. ಸ.ನಂ. ತರಹೆ ವಿಸ್ಮೀರ್ಣ ಆಕಾರ ವಶಪಡಿಸಿಕೊಂಡ 

ಎ-ಗುಂ ರೂ. ಪೈ ದಿನಾಂಕ 
30 15/2 ಮುಷ್ತಿ 0-02 0-06 25.3.2006 
31 13/7 ಖುಷ್ಟಿ 0-01 0-03 25.3.2006 
32 42/7 ಖುಷಿ 0-02 0-02 25.3.2006 
೨3 42/5 ಮುಷ್ತಿ 0-04 0-09 25.3.2006 
34 41/3 ಖುಷ್ಟಿ 0-03 0-08 25.3.2006 
35 41/4 ಮುಷ್ತಿ 0-03 0-08 25.3.2006 
36 41/7 ಮುಷ್ತಿ 0-01 0-03 25.3.2006 
37 43 ಮುಷ್ತಿ 0-04 0-10 25.3.2006 
38 45/ಬಿ ಮುಷ್ತಿ 0-04 0-11 25.3.2006 
39 44 ಮುಷ್ತಿ 0-01 0-03 25.3.2006 
40 45/2 ಮುಷ್ತಿ 0-02 0-05 25.3.2006 
4] 46/la ಮುಷ್ತಿ 0-04 0-11 25.3.2006 
42 46/6 ಖುಷ್ಟಿ 0-02 0-05 25.3.2006 
43 46/7 ಖುಷ್ಟಿ 0-02 0-05 25.3.2006 
44 47/4 ಮುಷ್ತಿ 0-08 0-23 25.3.2006 
45 47/5 ಖುಷ್ಟಿ 0-08 0-23 25.3.2006 

3.ಗ್ರಾಮ: ತುವ್ವೇಕೆರೆ 

46 78/ ಮುಷ್ತಿ 0-04 0-09 25.3.2006 
47 78/5 ಖುಷ್ಟಿ 0-05 0-11 25.3.2006 
48 78/6 ಖುಷ್ಟಿ 0-06 0-13 25.3.2006 
49 78/7 ಮುಷ್ತಿ 0-08 0-17 25.3.2006 
50 78/8 ಮುಷ್ತಿ 0-04 0-09 25.3.2006 
51 69/6ಎ2 ಮುಷ್ತಿ 0-08 0-20 25.3.2006 
೨2 69/5 ಖುಷ್ಟಿ 0-17 0-43 25.3.2000 
53 69/4 ಮುಷ್ತಿ 0-08 0-20 25.3.2006 
೨4 69/3 ಮುಷ್ತಿ 0-24 0-61 25.3.2006 
೨೨ 66/5ಬಿ ಮುಷ್ತಿ 0-02 0-04 25.3.2006 
೨6 66/4ಎ ಮುಷ್ತಿ 0-01 0-02 25.3.2006 
೨7 66/3ಎ ಮುಷ್ತಿ 0-01 0-02 25.3.2006 
೨8 66/2ಸಿ ಮುಷ್ತಿ 0-02 0-04 25.3.2006 
59 66/ ಮುಷ್ತಿ 0-01 0-02 25.3.2006 
60 65/1 ಮುಷ್ತಿ 0-01 0-02 25.3.2006 
61 65/2 ಮುಷ್ತಿ 0-02 0-04 25.3.2006 
62 64/6ಬಿ ಮುಷ್ತಿ 0-01 0-03 25.3.2006 
63 64/5 ಎ ಮುಷ್ತಿ 0-01 0-03 25.3.2006 
64 64/4 ಮುಷ್ತಿ 0-01 0-03 25.3.2006 








೧೦೭೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೨೫, ೨೦೦೮ ಭಾಗ - ೬ 




























































































ಕ್ರ.ಸಂ. ಸ.ನಂ ತರಹೆ ವಿಸ್ಮೀರ್ಣ ಆಕಾರ ವಶಪಡಿಸಿಕೊಂಡ 

ಎ-ಗುಂ ರೂ. ಪೈ ದಿನಾಂಕ 
65 64/3 ಖುಷ್ಟಿ 0-01 0-03 25.3.2006 
60 64/2ಎ ಖುಷ್ಟಿ 0-01 0-03 25.3.2006 
67 64/1 ಖುಷ್ಟಿ 0-02 0-05 25.3.2006 
68 63/7 ಖುಷ್ಟಿ 0-02 0-05 25.3.2006 
69 63/6 ಖುಷ್ಟಿ 0-01 0-03 25.3.2006 
70 63/5 ಖುಷ್ಟಿ 0-01 0-03 25.3.2006 
7) 63/3 ಖುಷ್ಟಿ 0-01 0-03 25.3.2006 
72 62/ ಮುಷ್ಠಿ 0-02 0-05 25.3.2006 
73 61/10 ಖುಷ್ಟಿ 0-01 0-03 25.3.2006 
74 61/9 ಖುಷ್ಟಿ 0-01 0-03 25.3.2006 
75 61/8 ಖುಷ್ಟಿ 0-01 0-03 25.3.2006 
76 61/7 ಖುಷ್ಟಿ 0-02 0-05 25.3.2006 
‘HT 61/5 ಖುಷ್ಟಿ 0-01 0-03 25.3.2006 
78 61/3ಎ ಖುಷ್ಟಿ 0-01 0-03 25.3.2006 
79 61/2 ಖುಷ್ಟಿ 0-01 0-03 25.3.2006 
80 61/1 ಖುಷ್ಟಿ 0-01 0-03 25.3.2006 
81 57/ಎ ಖುಷ್ಟಿ 0-02 0-05 25.3.2006 
82 57/ಬಿ ಖುಷ್ಟಿ 0-02 0-05 25.3.2006 
83 ೨6/2 ಖುಷ್ಟಿ 0-02 0-05 25.3.2006 
84 56/1 ಖುಷ್ಟಿ 0-02 0-05 25.3.2006 
85 ೨5 ಖುಷ್ಟಿ 0-06 0-13 25.3.2006 
86 ೨3 ಖುಷ್ಟಿ 0-12 0-26 25.3.2006 
87 52/4 ಖುಷ್ಟಿ 0-08 0-19 25.3.2006 
88 62/2 ಖುಷ್ಟಿ 0-02 0-05 25.3.2006 














ವಿಶೇಷ ಭೂಸ್ವಾಧೀನಾಧಿಕಾರಿ, 
ಪಿ.ಆರ್‌. 308 ಹೇಮಾವತಿ ನಾಲಾ ವಲಯ ತುಮಕೂರು 
ವಿಶೇಷ ಭೂಸ್ವಾಧೀನಾಧಿಕಾರಿಗಳವರ ಕಾರ್ಯಾಲಯ, ಹೇಮಾವತಿ ನಾಲಾ ವಲಯ, ತುಮಕೂರು 
ಭೂಸ್ಪಾಧೀನ ಅಧಿನಿಯಮ 1894ರ ಪ್ರಕರಣ 16(2) ರ ಅನ್ವಯ ಅಧಿಸೂಚನೆ 
ಪ್ರಕರಣದ ಸಂಖ್ಯೆ:ಎಸ್‌ಎಲ್‌ಎಒ/ಎಸ್‌ಆರ್‌ (ತು)16/05-06, ದಿನಾಂಕ: 25ನೇ ಆಗಸ್ಟ್‌ 2008 

ಕರ್ನಾಟಕ ಸರ್ಕಾರದವರು 1961ನೇ ಸಾಲಿನ ಕರ್ನಾಟಕ ಅಧಿನಿಯಮ ಕ್ರಮಸಂಖ್ಯೆ: 17ರಲ್ಲಿ ತಿದ್ದುಪಡಿಯಾದ 
1894ನೇ ಸಾಲಿನ ಭೂಸಂಗಹಣ ಅಧಿನಿಯಮ (1894ರ ಸಾಲಿನ ಕೇಂದ್ರ ಅಧಿನಿಯಮ 1 ರ) ಪ್ರಕರಣ 16(2) ರ ಮೇರೆಗೆ 
ಈ ಮೂಲಕ ಅನುಸೂಚಿಯಡಿ ಸೂಚಿಸಲಾದ ಜಮೀನುಗಳನ್ನು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಹೇಮಾವತಿ 
ನಾಲಾ ಯೋಜನೆಯ ನಾಲಾ ನಿರ್ಮಾಣಕ್ಕಾಗಿ ಅಧಿಕೃತವಾಗಿ ಸದರಿ ಭೂಸ್ವಾಧೀನ ಅಧಿನಿಯಮದ ಪ್ರಕರಣ 16(1)ರಂತೆ 
ವಶಪಡಿಸಿಕೊಳ್ಳಲಾಗಿದೆ ಎಂದು ಈ ಮೂಲಕ ಪ್ರಕಟಿಸಲಾಗಿದೆ ಹಾಗೂ ಕಾವೇರಿ ನೀರಾವರಿ ನಿಗಮ ನಿಯಮಿತ ರವರಿಗೆ 
ವಹಿಸಿಕೊಡಲಾಗಿದೆ ಎಂದು ಈ ಮೂಲಕ ಪ್ರಕಟಿಸಲಾಗಿದೆ. 


ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೨೫, ೨೦೦೮ ೧೦೭೧ 























































































































ಅನುಸೂಚಿ 
ಜಿಲ್ಲೆ: ತುಮಕೂರು ತಾಲ್ಲೂಕು: ಗುಬ್ಬಿ ಹೋಬಳಿ: ಕಸಬಾ,ಕಡಬ ಗ್ರಾಮ: ಮಡೇನಹಳ್ಳಿ,ಬ್ಯಾಡಗೆರೆ, 
ಕಟ್ಟಿಗೇನಹಳ್ಳಿ, ಕಟ್ಟಿಗೇನಹಳ್ಳಿ (ಕಡಬ) 
ಕ್ರ.ಸಂ. ಸ.ನಂ. ತರಹೆ ವಿಸ್ಮೀರ್ಣ ಆಕಾರ ವಶಪಡಿಸಿಕೊಂಡ 
ಎ-ಗುಂ ರೂ. ಪೈ ದಿನಾಂಕ 
1. ಗ್ರಾಮ: ಮಡೇನಹಳ್ಳಿ 
1 67/6 ಮುಷ್ತಿ 0-07 0-26 22.2.2000 
2 138 ಮುಷ್ತಿ 0-03 0-11 22.2.2000 
3 68 ಮುಷ್ತಿ 0-03 0-11 22.2.2006 
4 66 ಮುಷ್ತಿ 0-08 0-30 22.2.2006 
5 67/5 ಮುಷ್ತಿ 0-02 0-07 22.2.2006 
6 67/4ಬಿ ಖುಷ್ಟಿ 0-02 0-07 22.2.2000 
7 67/3 ಮುಷ್ತಿ 0-01 0-04 22.2.2006 
$ 67/1 ಮುಷ್ತಿ 0-08 0-30 22.2.2000 
9 ೨6/2ಎ ಮುಷ್ತಿ 0-09 0-29 22.2.2000 
10 56/2ಬಿ ಖುಷ್ಟಿ 0-07 0-23 22.2.2006 
1] 56/ ಮುಷ್ಟಿ 0-14 0-46 22.2.2006 
1) 35 ಮುಷ್ತಿ 0-05 0-18 22.2.2006 
13 34/2 ಖುಷ್ಟಿ 0-03 0-11 22.2.2000 
14 34/ ಮುಷ್ಠಿ 0-02 0-07 22.2.2006 
ಭಾಗಾಯ್ತು 0-03 0-41 
15 67/2 ಮುಷ್ತಿ 0-02 0-08 22.2.2006 
16 ೨7/1 ಮುಷ್ತಿ 0-07 0-25 22.2.2000 
17 97/4 ಮುಷ್ತಿ 0-02 0-06 22.2.2000 
18 97/5 ಮುಷ್ತಿ 0-02 0-06 22.2.2006 
2) ಗ್ರಾಮ: ಬ್ಯಾಡಗೆರೆ 
19 33/1 ಖುಷ್ಟಿ 0-05 0-20 22.2.2000 
20 33/4 ಮುಷ್ತಿ 0-05 0-20 22.2.2000 
21 34/ ಮುಷ್ತಿ 0-04 0-14 22.2.2006 
22 34/2 ಖುಷ್ಟಿ 0-04 0-14 22.2.2006 
23 31/ಎ ಮುಷ್ತಿ 0-03 0-11 22.2.2000 
24 31/ಬಿ ಮುಷ್ತಿ 0-01 0-04 22.2.2006 
25 31/2 ಮುಷ್ತಿ 0-03 0-11 22.2.2006 
26 31/3 ಮುಷ್ತಿ 0-14 0-49 22.2.2006 
27 35/2ಸಿ ಖುಷಿ 0-01 0-03 22.2.2006 
28 29 ಮುಷ್ತಿ 0-20 0-55 22.2.2006 
29 28/1 ಖುಷ್ಟಿ 0-06 0-24 22.2.2006 
30 48 ಭಾಗಾಯ್ತು 0-06 0-08 22.2.2006 


























೧೦೭೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೨೫, ೨೦೦೮ ಭಾಗ - ೬ 






















































































ಕ್ರ.ಸಂ. ಸ.ನಂ ತರಹೆ ವಿಸ್ಮೀರ್ಣ ಆಕಾರ ವಶಪಡಿಸಿಕೊಂಡ 
ಎ-ಗುಂ ರೂ. ಪೈ ದಿನಾಂಕ 
31 48/2ಬಿ ಖುಷ್ಟಿ 0-01 0-04 22.2.2000 
32 46/6ಬಿ ಭಾಗಾಯ್ತು 0-02 0-19 22.2.2006 
೨3 46/6ಎ ಭಾಗಾಯ್ತು 0-02 0-19 22.2.2006 
34 49 ಖುಷ್ಟಿ 0-03 0-29 22.2.2000 
35 18/1 ಭಾಗಾಯ್ತು 0-01 0-10 22.2.2006 
36 18/2 ಭಾಗಾಯ್ತು 0-02 0-19 22.2.2006 
37 17/1 ಖುಷ್ಟಿ 0-03 0-11 22.2.2006 
38 16/3 ಭಾಗಾಯ್ತು 0-02 0-24 22.2.2006 
39 16/2 ಖುಷ್ಟಿ 0-01 0-04 22.2.2006 
40 16/ಬಿ ಖುಷ್ಟಿ 0-02 0-08 22.2.2000 
4] 15 ಖುಷ್ಟಿ 0-09 0-38 22.2.2006 
3) ಗ್ರಾಮ: ಕಟ್ಟಿಗೇನಹಳ್ಳಿ ಹೋಬಳಿ: ಕಸಬಾ 
42 111/ಬಿ ಖುಷ್ಟಿ 0-04 0-11 22.2.2006 
43 111/2ಎ ಖುಷ್ಟಿ 0-03 0-06 22.2.2000 
44 111/3A ಖುಷ್ಟಿ 0-02 0-06 22.2.2006 
45 111/5ಎ ಖುಷ್ಟಿ 0-03 0-08 22.2.2006 
46 111/5ಬಿ ಮುಷ್ಠಿ 0-02 0-06 22.2.2000 
47 111/6 ಖುಷ್ಟಿ 0-04 0-11 22.2.2000 
48 110/2 ಖುಷ್ಟಿ 0-06 0-24 22.2.2000 
4) ಗ್ರಾಮ: ಕಟ್ಟಿಗೇನಹಳ್ಳಿ, ಹೋಬಳಿ: ಕಡಬ 
49 76 ಖುಷ್ಟಿ 0-08 0-24 22.2.2006 
50 65 ಖುಷ್ಟಿ 0-35 0-96 22.2.2006 
51 51/2 ಖುಷ್ಟಿ 0-05 0-18 22.2.2000 
52 51/3 ಖುಷ್ಟಿ 0-04 0-14 22.2.2006 




















ವಿಶೇಷ ಭೂಸ್ವಾಧೀನಾಧಿಕಾರಿ, 
ಪಿ.ಆರ್‌. 309 ಹೇಮಾವತಿ ನಾಲಾ ವಲಯ ತುಮಕೂರು 
ವಿಶೇಷ ಭೂಸ್ವಾಧೀನಾಧಿಕಾರಿಗಳವರ ಕಾರ್ಯಾಲಯ, ಹೇಮಾವತಿ ನಾಲಾ ವಲಯ, ತುಮಕೂರು 
ಭೂಸ್ಪಾಧೀನ ಅಧಿನಿಯಮ 1894ರ ಪ್ರಕರಣ 16(2) ರ ಅನ್ವಯ ಅಧಿಸೂಚನೆ 
ಪ್ರಕರಣದ ಸಂಖ್ಯೆ:ಎಸ್‌ಎಲ್‌ಎಒ/ಎಸ್‌ಆರ್‌ (ತು)10/04-05, ದಿನಾಂಕ: 25ನೇ ಆಗಸ್ಟ್‌ 2008 

ಕರ್ನಾಟಕ ಸರ್ಕಾರದವರು 1961ನೇ ಸಾಲಿನ ಕರ್ನಾಟಕ ಅಧಿನಿಯಮ ಕ್ರಮಸಂಖ್ಯೆ: 17ರಲ್ಲಿ ತಿದ್ದುಪಡಿಯಾದ 
1894ನೇ ಸಾಲಿನ ಭೂಸಂಗಹಣ ಅಧಿನಿಯಮ (1894ರ ಸಾಲಿನ ಕೇಂದ್ರ ಅಧಿನಿಯಮ 1 ರ) ಪ್ರಕರಣ 16(2) ರ ಮೇರೆಗೆ 
ಈ ಮೂಲಕ ಅನುಸೂಚಿಯಡಿ ಸೂಚಿಸಲಾದ ಜಮೀನುಗಳನ್ನು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಹೇಮಾವತಿ 
ನಾಲಾ ಯೋಜನೆಯ ನಾಲಾ ನಿರ್ಮಾಣಕ್ಕಾಗಿ ಅಧಿಕೃತವಾಗಿ ಸದರಿ ಭೂಸ್ವಾಧೀನ ಅಧಿನಿಯಮದ ಪ್ರಕರಣ 16(1)ರಂತೆ 
ವಶಪಡಿಸಿಕೊಳ್ಳಲಾಗಿದೆ ಎಂದು ಈ ಮೂಲಕ ಪ್ರಕಟಿಸಲಾಗಿದೆ ಹಾಗೂ ಕಾವೇರಿ ನೀರಾವರಿ ನಿಗಮ ನಿಯಮಿತ ರವರಿಗೆ 
ವಹಿಸಿಕೊಡಲಾಗಿದೆ ಎಂದು ಈ ಮೂಲಕ ಪ್ರಕಟಿಸಲಾಗಿದೆ. 














































































































ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೨೫, ೨೦೦೮ ೧೦೭೩ 
ಅನುಸೂಚಿ 
ಜಿಲ್ಲೆ: ತುಮಕೂರು ತಾಲ್ತೂಕು: ಗುಬ್ಬಿ ಹೋಬಳಿ: ಕಸಬಾ ಗ್ರಾಮ: ಲಕ್ಕೇನಹಳ್ಳಿ, ದೊಡ್ಡನೆಟಗುಂಟೆ 
ಕ್ರ.ಸಂ. ಸ.ನಂ. ತರಹೆ ವಿಸ್ಮೀರ್ಣ ಆಕಾರ ವಶಪಡಿಸಿಕೊಂಡ 
ಎ-ಗುಂ ರೂ. ಪೈ ದಿನಾಂಕ 
1. ಗ್ರಾಮ: ಲಕ್ಕೇನಹಳ್ಳಿ 

1 159 ಮುಷ್ತಿ 0-05 0-13 23.6.2005 
2 160/3 ಮುಷ್ತಿ 0-02 0-07 23.6.2005 
3 160/4 ಖುಷ್ಟಿ 0-07 0-20 23.6.2005 
4 172 ಮುಷ್ತಿ 0-11 0-22 23.6.2005 
5 171 ಮುಷ್ತಿ 0-07 0-14 23.6.2005 
6 235 ಮುಷ್ತಿ 0-06 0-16 23.6.2005 
7 230/2 ಮುಷ್ತಿ 0-05 0-15 23.6.2005 
8 230/3 ಮುಷ್ತಿ 0-13 0-35 23.6.2005 
9 233/2 ಖುಷ್ಟಿ 0-02 0-06 23.6.2005 
10 233/3 ಖುಷಿ 0-03 0-11 23.6.2005 
1] 240/ ಮುಷ್ತಿ 0-01 0-03 23.6.2005 
1) 240/2 ಖುಷ್ಟಿ 0-01 0-03 23.6.2005 
13 240/3 ಖುಷ್ಟಿ 0-02 0-00 23.6.2005 
14 240/10 ಮುಷ್ತಿ 0-03 0-09 23.6.2005 
15 240/4 ಖುಷ್ಟಿ 0-0 1/2 0-01 23.6.2005 
16 239 ಖುಷ್ಟಿ 0-06 0-17 23.6.2005 
17 111/1 ಖುಷಿ 0-01 1/2 0-04 23.6.2005 
18 111/2 ಮುಷ್ತಿ 0-02 0-06 23.6.2005 
19 111/3 ಖುಷ್ಟಿ 0-02 0-06 23.6.2005 
20 111/4 ಮುಷ್ತಿ 0-05 0-14 23.6.2005 
21 112/3 ಮುಷ್ತಿ 0-01 0-03 23.6.2005 
22 112/4 ಮುಷ್ತಿ 0-04 0-08 23.6.2005 
23 113/ಸಿ ಖುಷ್ಟಿ 0-04 0-11 23.6.2005 
24 113/1ಬಿ ಖುಷ್ಟಿ 0-02 0-06 23.6.2005 
25 13/ಎ ಖುಷ್ಟಿ 0-02 0-06 23.6.2005 
26 113/2 ಮುಷ್ತಿ 0-02 0-05 23.6.2005 
27 113/3 ಮುಷ್ತಿ 0-02 0-00 23.6.2005 
28 115 ಖುಷ್ಟಿ 0-09 0-25 23.6.2005 
29 141 ಮುಷ್ತಿ 0-05 0-13 23.6.2005 
30 137 ಖುಷಿ 0-13 0-28 23.6.2005 
31 136 ಮುಷ್ತಿ 0-03 0-09 23.6.2005 
32 135 ಮುಷ್ತಿ 0-12 0-33 23.6.2005 
33 127/1 ಖುಷಿ 0-03 0-09 23.6.2005 





















































































































































೧೦೭೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೨೫, ೨೦೦೮ ಭಾಗ - ೬ 
ಕ್ರ.ಸಂ. ಸ.ನಂ ತರಹೆ ವಿಸ್ಮೀರ್ಣ ಆಕಾರ ವಶಪಡಿಸಿಕೊಂಡ 
ಎ-ಗುಂ ರೂ. ಪೈ ದಿನಾಂಕ 
34 127/2 ಖುಷ್ಟಿ 0-03 0-09 23.6.2005 
35 127/3 ಖುಷ್ಟಿ 0-03 0-09 23.6.2005 
36 252 ಖುಷ್ಟಿ 0-02 0-10 23.6.2005 
37 253 ಖುಷ್ಟಿ 0-02 0-10 23.6.2005 
38 254 ಖುಷ್ಟಿ 0-01 0-03 23.6.2005 
39 255 ಖುಷ್ಟಿ 0-01 0-03 23.6.2005 
40 126/1 ಖುಷ್ಟಿ 0-01 0-03 23.6.2005 
41 126/2 ಖುಷ್ಟಿ 0-01 0-03 23.6.2005 
42 256 ಖುಷ್ಟಿ 0-03 0-09 23.6.2005 
43 257 ಖುಷ್ಟಿ 0-04 0-12 23.6.2005 
44 123/1 ಖುಷ್ಟಿ 0-0 1/2 0-02 23.6.2005 
45 123/2ಎ ಖುಷ್ಟಿ 0-02 0-06 23.6.2005 
46 123/2ಬಿ ಖುಷ್ಟಿ 0-01 0-03 23.6.2005 
47 122/4ಬಿ ಖುಷ್ಟಿ 0-02 0-06 23.6.2005 
48 122/3 ಖುಷ್ಟಿ 0-01 0-03 23.6.2005 
49 122/ಬಿ ಖುಷ್ಟಿ 0-0 1/2 0-02 23.6.2005 
50 122/2 ಖುಷ್ಟಿ 0-03 0-06 23.6.2005 
51 122/ಎ ಖುಷ್ಟಿ 0-03 0-06 23.6.2005 
52 259 ಖುಷ್ಟಿ 0-01 0-04 23.6.2005 
53 121/4 ಖುಷ್ಟಿ 0-01 0-03 23.6.2005 
54 260 ಖುಷ್ಟಿ 0-01 0-03 23.6.2005 
೨5 121/1 ಖುಷ್ಟಿ 0-01 0-03 23.6.2005 
56 120 ಖುಷ್ಟಿ 0-01 0-03 23.6.2005 
57 118/3 ಖುಷ್ಟಿ 0-01 0-03 23.6.2005 
58 118/3ಬಿ ಖುಷ್ಟಿ 0-01 0-04 23.6.2005 
59 119 ಮುಷ್ಠಿ 0-05 0-12 23.6.2005 
60 140 ಖುಷ್ಟಿ 0-13 0-39 23.6.2005 
ಗ್ರಾಮ: ದೊಡ್ಡನೆಟಗುಂಟೆ 
61 82/ ಖುಷ್ಕಿ 0-0 1/2 0-02 23.6.2005 
62 83/4 ಖುಷ್ಟಿ 0-07 0-21 23.6.2005 
63 83/2 ಖುಷ್ಟಿ 0-05 0-15 23.6.2005 
64 85/2 ಖುಷ್ಟಿ 0-04 0-13 23.6.2005 
ವಿಶೇಷ ಭೂಸ್ವಾಧೀನಾಧಿಕಾರಿಗಳು, 
ಪಿ.ಆರ್‌. 310 ಹೇಮಾವತಿ ನಾಲಾ ವಲಯ ತುಮಕೂರು 





ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೨೫, ೨೦೦೮ ೧೦೭೫ 





ವಿಶೇಷ ಭೂಸ್ವಾಧೀನಾಧಿಕಾರಿಗಳವರ ಕಾರ್ಯಾಲಯ, ಹೇಮಾವತಿ ನಾಲಾ ವಲಯ, ತುಮಕೂರು 
ಭೂಸ್ಪಾಧೀನ ಅಧಿನಿಯಮ 1894ರ ಪ್ರಕರಣ 16(2) ರ ಅನ್ವಯ ಅಧಿಸೂಚನೆ 
ಪ್ರಕರಣದ ಸಂಖ್ಯೆ:ಎಸ್‌ಎಲ್‌ಎಒ/ಎಸ್‌ಆರ್‌ (ತು)10/05-06, ದಿನಾಂಕ: 25ನೇ ಆಗಸ್ಟ್‌ 2008 

ಕರ್ನಾಟಕ ಸರ್ಕಾರದವರು 1961ನೇ ಸಾಲಿನ ಕರ್ನಾಟಕ ಅಧಿನಿಯಮ ಕ್ರಮಸಂಖ್ಯೆ: 17ರಲ್ಲಿ ತಿದ್ದುಪಡಿಯಾದ 
1894ನೇ ಸಾಲಿನ ಭೂಸಂಗಹಣ ಅಧಿನಿಯಮ (1894ರ ಸಾಲಿನ ಕೇಂದ್ರ ಅಧಿನಿಯಮ 1 ರ) ಪ್ರಕರಣ 16(2) ರ ಮೇರೆಗೆ 
ಈ ಮೂಲಕ ಅನುಸೂಚಿಯಡಿ ಸೂಚಿಸಲಾದ ಜಮೀನುಗಳನ್ನು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಹೇಮಾವತಿ 
ನಾಲಾ ಯೋಜನೆಯ ನಾಲಾ ನಿರ್ಮಾಣಕ್ಕಾಗಿ ಅಧಿಕೃತವಾಗಿ ಸದರಿ ಭೂಸ್ವಾಧೀನ ಅಧಿನಿಯಮದ ಪ್ರಕರಣ 16(1)ರಂತೆ 
ವಶಪಡಿಸಿಕೊಳ್ಳಲಾಗಿದೆ ಎಂದು ಈ ಮೂಲಕ ಪ್ರಕಟಿಸಲಾಗಿದೆ ಹಾಗೂ ಕಾವೇರಿ ನೀರಾವರಿ ನಿಗಮ ನಿಯಮಿತ ರವರಿಗೆ 
ವಹಿಸಿಕೊಡಲಾಗಿದೆ ಎಂದು ಈ ಮೂಲಕ ಪ್ರಕಟಿಸಲಾಗಿದೆ. 



















































































ಅನುಸೂಚಿ 
ಜಿಲ್ಲೆ: ತುಮಕೂರು ತಾಲ್ಲೂಕು: ಕುಣಿಗಲ್‌ ಹೋಬಳಿ: ಯಡಿಯೂರು ಗ್ರಾಮ: ಹಾಡೋನಹಳ್ಳಿ 
ಕ್ರ.ಸಂ. ಸ.ನಂ. ತರಹೆ ವಿಸ್ಮೀರ್ಣ ಆಕಾರ ವಶಪಡಿಸಿಕೊಂಡ 

ಎ-ಗುಂ ರೂ. ಪೈ ದಿನಾಂಕ 
1 17/3 ಮುಷ್ತಿ 0-08 0-20 16.3.2006 
2 17/12 ಮುಷ್ತಿ 0-04 0-10 16.3.2006 
3 17/16 ಮುಷ್ತಿ 0-02 0-05 16.3.2006 
4 17/17 ಮುಷ್ತಿ 0-02 0-05 16.3.2006 
5 17/0 ಮುಷ್ತಿ 0-03 0-08 16.3.2006 
6 17/18 ಮುಷ್ತಿ 0-02 0-05 16.3.2006 
7 17/9 ಮುಷ್ತಿ 0-04 0-10 16.3.2006 
8 17/6 ಮುಷ್ತಿ 0-03 0-08 16.3.2006 
9 17/5 ಮುಷ್ತಿ 0-04 0-10 16.3.2006 
10 17/4 ಖುಷ್ಟಿ 0-02 0-05 16.3.2006 
1] 17/2 ಮುಷ್ತಿ 0-02 0-05 16.3.2006 
12 17/ಸಿ ಖುಷಿ 0-04 0-10 16.3.2006 
13 19/9ಬಿ ಮುಷ್ತಿ 0-04 0-10 16.3.2006 
14 19/8 ಮುಷ್ತಿ 0-03 0-08 16.3.2006 
15 19/7 ಖುಷ್ಟಿ 0-06 0-13 16.3.2006 
16 19/3 ಮುಷ್ತಿ 0-02 0-05 16.3.2006 
17 19/2 ಮುಷ್ತಿ 0-03 0-08 16.3.2006 
18 20/13 ಮುಷ್ತಿ 0-04 0-10 16.3.2006 
19 20/8 ಮುಷ್ತಿ 0-02 0-05 16.3.2006 
20 20/9 ಖುಷ್ಟಿ 0-13 0-33 16.3.2006 
21 20/10 ಮುಷ್ತಿ 0-02 0-05 16.3.2006 
22 21/5 ಮುಷ್ತಿ 0-05 0-10 16.3.2006 
23 24/7 ಮುಷ್ತಿ 0-05 0-10 16.3.2006 
24 24/8 ಮುಷ್ತಿ 0-06 0-13 16.3.2006 
25 23 ಮುಷ್ತಿ 0-14 0-17 16.3.2006 
26 27/1 ಮುಷ್ತಿ 0-01 0-02 16.3.2006 












































































































































೧೦೭೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೨೫, ೨೦೦೮ ಭಾಗ - ೬ 
ಕ್ರಸ ಸ.ನಂ. ತರಹೆ ವಿಸ್ಮೀರ್ಣ ಆಕಾರ ವಶಪಡಿಸಿಕೊಂಡ 
ಎ-ಗುಂ ರೂ. ಪೈ ದಿನಾಂಕ 
27 27/12 ಮುಷ್ತಿ 0-02 0-05 16.3.2006 
28 27/0 ಮುಷ್ತಿ 0-03 0-08 16.3.2006 
29 27/9 ಖುಷಿ 0-02 0-05 16.3.2006 
30 27/8 ಮುಷ್ತಿ 0-01 0-02 16.3.2006 
31 27/7 ಖುಷಿ 0-01 0-02 16.3.2006 
32 27/6 ಮುಷ್ತಿ 0-01 0-02 16.3.2006 
೨3 27/5 ಮುಷ್ತಿ 0-03 0-08 16.3.2006 
34 27/4 ಮುಷ್ತಿ 0-01 0-02 16.3.2006 
35 27/3 ಮುಷ್ತಿ 0-01 0-02 16.3.2006 
36 27/2 ಮುಷ್ಟಿ 0-01 0-02 16.3.2006 
37 27/1 ಮುಷ್ತಿ 0-01 0-02 16.3.2006 
38 30/4 ಮುಷ್ತಿ 0-02 0-04 16.3.2006 
39 30/5 ಮುಷ್ತಿ 0-01 0-02 16.3.2006 
40 30/6 ಮುಷ್ತಿ 0-02 0-04 16.3.2006 
4] 32/ ಮುಷ್ತಿ 0-02 0-05 16.3.2006 
42 32/2 ಖುಷ್ಟಿ 0-00 0-15 16.3.2006 
43 31/2 ಖುಷ್ಟಿ 0-01 0-02 16.3.2006 
44 31/1 ಮುಷ್ತಿ 0-02 0-04 16.3.2006 
45 33/4 ಮುಷ್ತಿ 0-01 0-03 16.3.2006 
46 33/3 ಖುಷಿ 0-01 0-01 16.3.2006 
47 33/2 ಮುಷ್ತಿ 0-01 0-03 16.3.2006 
48 33/1 ಮುಷ್ತಿ 0-02 0-05 16.3.2006 
49 34/4 ಮುಷ್ತಿ 0-02 0-05 16.3.2006 
೨0 34/3 ಖುಷಿ 0-01 0-03 16.3.2006 
51 34/2 ಮುಷ್ತಿ 0-01 0-03 16.3.2006 
52 34/1 ಮುಷ್ತಿ 0-01 0-03 16.3.2006 
೨3 35/6 ಮುಷ್ಟಿ 0-02 0-05 16.3.2006 
54 35/7 ಮುಷ್ತಿ 0-01 0-03 16.3.2006 
55 35/22 ಮುಷ್ತಿ 0-01 0-03 16.3.2006 
೨6 35/20 ಮುಷ್ಟಿ 0-02 0-05 16.3.2006 
57 35/21 ಮುಷ್ತಿ 0-02 0-05 16.3.2006 
೨8 35/9 ಮುಷ್ತಿ 0-02 0-05 16.3.2006 
59 35/8 ಮುಷ್ತಿ 0-01 0-03 16.3.2006 
60 35/7 ಮುಷ್ತಿ 0-03 0-08 16.3.2006 
61 60/3 ಖುಷ್ಟಿ 0-06 0-15 16.3.2006 
62 60/2 ಮುಷ್ತಿ 0-02 0-05 16.3.2006 
















































































ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೨೫, ೨೦೦೮ ೧೦೭೭ 
ಕ್ರ.ಸಂ. ಸ.ನಂ. ತರಹೆ ವಿಸ್ಮೀರ್ಣ ಆಕಾರ ವಶಪಡಿಸಿಕೊಂಡ 
ಎ-ಗುಂ ರೂ. ಪೈ ದಿನಾಂಕ 
63 60/1 ಮುಷ್ತಿ 0-02 0-05 16.3.2006 
64 61 ಮುಷ್ತಿ 0-04 0-11 16.3.2006 
65 62/8 ಖುಷ್ಟಿ 0-01 0-03 16.3.2006 
66 62/7 ಮುಷ್ತಿ 0-01 0-03 16.3.2006 
67 62/6 ಮುಷ್ತಿ 0-01 0-03 16.3.2006 
68 62/5 ಮುಷ್ತಿ 0-01 0-03 16.3.2006 
69 62/1 ಭಾಗಾಯ್ತು 0-02 0-18 16.3.2006 
70 66 ತರಿ 0-07 0-24 16.3.2006 
ಮುಷ್ತಿ 0-01 0-03 
71 63 ಖುಷ್ಟಿ 0-08 0-08 16.3.2006 
ವಿಶೇಷ ಭೂಸ್ವಾಧೀನಾಧಿಕಾರಿಗಳು, 
ಪಿ.ಆರ್‌. 311 ಹೇಮಾವತಿ ನಾಲಾ ವಲಯ ತುಮಕೂರು 


ವಿಶೇಷ ಭೂಸ್ವಾಧೀನಾಧಿಕಾರಿಗಳವರ ಕಾರ್ಯಾಲಯ, ಹೇಮಾವತಿ ನಾಲಾ ವಲಯ, ತುಮಕೂರು 


ಭೂಸ್ಪಾಧೀನ ಅಧಿನಿಯಮ 1894ರ ಪ್ರಕರಣ 16(2) ರ ಅನ್ವಯ ಅಧಿಸೂಚನೆ 


ಪ್ರಕರಣದ ಸಂಖ್ಯೆಎಸ್‌ಎಲ್‌ಎಒ/ಎಸ್‌ಆರ್‌ (ತು)11/04-05, ದಿನಾಂಕ: 25ನೇ ಆಗಸ್ಟ್‌ 2008 

ಕರ್ನಾಟಕ ಸರ್ಕಾರದವರು 1961ನೇ ಸಾಲಿನ ಕರ್ನಾಟಕ ಅಧಿನಿಯಮ ಕ್ರಮಸಂಖ್ಯೆ: 17ರಲ್ಲಿ ತಿದ್ದುಪಡಿಯಾದ 
1894ನೇ ಸಾಲಿನ ಭೂಸಂಗಹಣ ಅಧಿನಿಯಮ (1894ರ ಸಾಲಿನ ಕೇಂದ್ರ ಅಧಿನಿಯಮ 1 ರ) ಪ್ರಕರಣ 16(2) ರ ಮೇರೆಗೆ 
ಈ ಮೂಲಕ ಅನುಸೂಚಿಯಡಿ ಸೂಚಿಸಲಾದ ಜಮೀನುಗಳನ್ನು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಹೇಮಾವತಿ 
ನಾಲಾ ಯೋಜನೆಯ ನಾಲಾ ನಿರ್ಮಾಣಕ್ಕಾಗಿ ಅಧಿಕೃತವಾಗಿ ಸದರಿ ಭೂಸ್ವಾಧೀನ ಅಧಿನಿಯಮದ ಪ್ರಕರಣ 16(1)ರಂತೆ 
ವಶಪಡಿಸಿಕೊಳ್ಳಲಾಗಿದೆ ಎಂದು ಈ ಮೂಲಕ ಪ್ರಕಟಿಸಲಾಗಿದೆ ಹಾಗೂ ಕಾವೇರಿ ನೀರಾವರಿ ನಿಗಮ ನಿಯಮಿತ ರವರಿಗೆ 
ವಹಿಸಿಕೊಡಲಾಗಿದೆ ಎಂದು ಈ ಮೂಲಕ ಪ್ರಕಟಿಸಲಾಗಿದೆ. 






































ಅನುಸೂಚಿ 
ಜಿಲ್ಲೆ: ತುಮಕೂರು ತಾಲ್ಲೂಕು: ಗುಬ್ಬಿ ಹೋಬಳಿ: ಕಸಬಾ ಗ್ರಾಮ: ಹೊನ್ನವಳ್ಳಿ, ಚನ್ನಶೆಟ್ಟಿಹಳ್ಳಿ 
ಸಿಂಗೋನಹಳ್ಳಿ ಚಿಕ್ಕನೆಟಗುಂಟೆ 
ಕ್ರ.ಸಂ. ಸ.ನಂ. ತರಹೆ ವಿಸ್ಮೀರ್ಣ ಆಕಾರ ವಶಪಡಿಸಿಕೊಂಡ 
ಎ-ಗುಂ ರೂ. ಪೈ ದಿನಾಂಕ 
1. ಗ್ರಾಮ: ಹೊನ್ನವಳ್ಳಿ 
1 38 ಮುಷ್ತಿ 0-07 0-25 23.6.2005 
2 36/1 ಖುಷ್ಟಿ 0-01 0-04 23.6.2005 
3 36/2 ಮುಷ್ತಿ 0-01 1/2 0-06 23.6.2005 
4 36/3 ಮುಷ್ತಿ 0-01 1/2 0-06 23.6.2005 
೨ 35/2 ಮುಷ್ತಿ 0-04 0-15 23.6.2005 
6 33 ಖುಷ್ಟಿ 0-09 0-36 23.6.2005 
7 34/ ಮುಷ್ತಿ 0-01 0-04 23.6.2005 
8 34/2 ಮುಷ್ತಿ 0-01 0-04 23.6.2005 
9 35/1 ಖುಷ್ಟಿ 0-05 0-19 23.6.2005 
10 37/1 ಮುಷ್ತಿ 0-01 0-04 23.6.2005 















































































































































೧೦೭೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೨೫, ೨೦೦೮ ಭಾಗ - ೬ 
ಕ್ರಸ ಸ.ನಂ. ತರಹೆ ವಿಸ್ಮೀರ್ಣ ಆಕಾರ ವಶಪಡಿಸಿಕೊಂಡ 
ಎ-ಗುಂ ರೂ. ಪೈ ದಿನಾಂಕ 
1] 37/2 ಮುಷ್ತಿ 0-01 0-04 23.6.2005 
12 37/3 ಮುಷ್ತಿ 0-01 1/2 0-05 23.6.2005 
13 39 ಖುಷ್ಟಿ 0-08 1/2 0-25 23.6.2005 
14 27/2 ಮುಷ್ತಿ 0-02 0-08 23.6.2005 
15 28/3 ಮುಷ್ತಿ 0-03 0-15 23.6.2005 
16 29 ಮುಷ್ತಿ 0-06 0-30 23.6.2005 
- ಗ್ರಾಮ: ಚನ್ನಶೆಟ್ಟಹಳ್ಳಿ 
17 122/2 ಮುಷ್ತಿ 0-01 1/2 0-06 23.6.2005 
18 121/2 ಮುಷ್ತಿ 0-01 0-04 23.6.2005 
19 121/2ಬಿ ಮುಷ್ತಿ 0-02 1/2 0-09 23.6.2005 
20 120/4 ಖುಷ್ಟಿ 0-02 0-07 23.6.2005 
21 121/3 ಮುಷ್ತಿ 0-00 1/2 0-02 23.6.2005 
22 120/5 ಮುಷ್ತಿ 0-01 1/2 0-05 23.6.2005 
23 120/3 ಮುಷ್ತಿ 0-02 1/2 0-10 23.6.2005 
24 118/8 ಖುಷ್ಟಿ 0-02 1/2 0-10 23.6.2005 
25 118/7 ಖುಷ್ಟಿ 0-02 0-02 23.6.2005 
26 118/5ಬಿ ಖುಷ್ಟಿ 0-01 0-04 23.6.2005 
27 118/1 ಮುಷ್ತಿ 0-02 0-07 23.6.2005 
28 117/3 ಖುಷ್ಟಿ 0-01 1/2 0-05 23.6.2005 
29 117/5 ಖುಷ್ಟಿ 0-01 1/2 0-05 23.6.2005 
30 106/ಬಿ ಖುಷ್ಟಿ 0-05 0-18 23.6.2005 
31 106/3 ಮುಷ್ತಿ 0-01 0-04 23.6.2005 
32 99/1 ಮುಷ್ತಿ 0-01 1/2 0-06 23.6.2005 
೨3 99/2 ಮುಷ್ತಿ 0-02 0-07 23.6.2005 
34 106/5 ಖುಷ್ಟಿ 0-03 0-32 23.6.2005 
35 103/3 ಮುಷ್ತಿ 0-00 1/2 0-02 23.6.2005 
36 107/2 ಮುಷ್ತಿ 0-02 0-08 23.6.2005 
317 1] ಖುಷಿ 0-02 0-07 23.6.2005 
38 10 ಮುಷ್ತಿ 0-04 0-14 23.6.2005 
39 8/5 ಮುಷ್ತಿ 0-02 0-08 23.6.2005 
40 9/ ಮುಷ್ತಿ 0-02 0-08 23.6.2005 
ಗ್ರಾಮ: ಶಿಂಗೋನಹಳ್ಳಿ 
4] 40/3 ಮುಷ್ತಿ 0-03 0-12 23.6.2005 
42 49/4 ಮುಷ್ತಿ 0-01 0-04 23.6.2005 
43 48 ಮುಷ್ತಿ 0-02 1/2 0-10 23.6.2005 
44 47/2 ಮುಷ್ತಿ 0-01 1/2 0-06 23.6.2005 




























































































ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೨೫, ೨೦೦೮ ೧೦೭೯ 
ಕ್ರಸಂ. ಸ.ನಂ ತರಹೆ ವಿಸ್ತೀರ್ಣ ಆಕಾರ ವಶಪಡಿಸಿಕೊಂಡ 
ಎ-ಗುಂ ರೂ. ಪೈ ದಿನಾಂಕ 
45 47/3 ಮುಷ್ಠಿ 0-02 1/2 0-09 23.6.2005 
46 53 ಮುಷ್ಠಿ 0-01 1/2 0-05 23.6.2005 
4 41/1 ಮುಷ್ಠಿ 0-02 0-07 23.6.2005 
48 55/1 ಮುಷ್ಠಿ 0-00 1/2 0-02 23.6.2005 
40 5೨5/2 ಮುಷ್ಠಿ 0-06 0-24 23.6.2005 
50 46/3 ಮುಷ್ಠಿ 0-00 1/2 0-02 23.6.2005 
51 46/2 ಮುಷ್ಠಿ 0-02 0-08 23.6.2005 
52 46/1 ಖುಷ್ಟಿ 0-01 1/2 0-006 23.6.2005 
೨3 56/ ಮುಷ್ಠಿ 0-03 0-14 23.6.2005 
ಭಾಗಾಯು 0-01 
4. ಗ್ರಾಮ: ಚಿಕ್ಕನೆಟಗುಂಟೆ 
54 51/2 ಮುಷ್ಠಿ 0-09 0-23 23.6.2005 
೨೨ 5೦0/3ಎ ಖುಷ್ಟಿ 0-04 0-10 23.6.2005 
೨6 ೨0/7 ಬಿ ಮುಷ್ಠಿ 0-03 1/2 0-08 23.6.2005 
ವಿಶೇಷ ಭೂಸ್ವಾಧೀನಾಧಿಕಾರಿಗಳು, 
ಪಿ.ಆರ್‌. 312 ಹೇಮಾವತಿ ನಾಲಾ ವಲಯ ತುಮಕೂರು 


ವಿಶೇಷ ಭೂಸ್ವಾಧೀನಾಧಿಕಾರಿಗಳವರ ಕಾರ್ಯಾಲಯ, ಹೇಮಾವತಿ ನಾಲಾ ವಲಯ, ತುಮಕೂರು 


ಭೂಸ್ಪಾಧೀನ ಅಧಿನಿಯಮ 1894ರ ಪ್ರಕರಣ 16(2) ರ ಅನ್ವಯ ಅಧಿಸೂಚನೆ 


ಪ್ರಕರಣದ ಸಂಖ್ಯೆ:ಎಸ್‌ಎಲ್‌ಎಒ/ಎಸ್‌ಆರ್‌ (ತು)8/05-06, ದಿನಾಂಕ: 25ನೇ ಆಗಸ್ಟ್‌ 2008 

ಕರ್ನಾಟಕ ಸರ್ಕಾರದವರು 1961ನೇ ಸಾಲಿನ ಕರ್ನಾಟಕ ಅಧಿನಿಯಮ ಕ್ರಮಸಂಖ್ಯೆ: 17ರಲ್ಲಿ ತಿದ್ದುಪಡಿಯಾದ 
1894ನೇ ಸಾಲಿನ ಭೂಸಂಗಹಣ ಅಧಿನಿಯಮ (1894ರ ಸಾಲಿನ ಕೇಂದ್ರ ಅಧಿನಿಯಮ 1 ರ) ಪ್ರಕರಣ 16(2) ರ ಮೇರೆಗೆ 
ಈ ಮೂಲಕ ಅನುಸೂಚಿಯಡಿ ಸೂಚಿಸಲಾದ ಜಮೀನುಗಳನ್ನು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಹೇಮಾವತಿ 
ನಾಲಾ ಯೋಜನೆಯ ನಾಲಾ ನಿರ್ಮಾಣಕ್ಕಾಗಿ ಅಧಿಕೃತವಾಗಿ ಸದರಿ ಭೂಸ್ವಾಧೀನ ಅಧಿನಿಯಮದ ಪ್ರಕರಣ 16(1)ರಂತೆ 
ವಶಪಡಿಸಿಕೊಳ್ಳಲಾಗಿದೆ ಎಂದು ಈ ಮೂಲಕ ಪ್ರಕಟಿಸಲಾಗಿದೆ ಹಾಗೂ ಕಾವೇರಿ ನೀರಾವರಿ ನಿಗಮ ನಿಯಮಿತ ರವರಿಗೆ 
ವಹಿಸಿಕೊಡಲಾಗಿದೆ ಎಂದು ಈ ಮೂಲಕ ಪ್ರಕಟಿಸಲಾಗಿದೆ. 












































ಅನುಸೂಚಿ 
ಜಿಲ್ಲೆ: ತುಮಕೂರು ತಾಲ್ಲೂಕು: ಗುಬ್ಬಿ ಹೋಬಳಿ: ಕಸಬಾ ಗ್ರಾಮ: ಮುದಿಗೆರೆ, ಚಿಕ್ಕನೆಟಗುಂಟೆ, 
ದೊಡ್ಡನೆಟಗುಂಟೆ 
ಕ್ರ.ಸಂ. ಸ.ನಂ. ತರಹೆ ವಿಸ್ಮೀರ್ಣ ಆಕಾರ ವಶಪಡಿಸಿಕೊಂಡ 
ಎ-ಗುಂ ರೂ. ಪೈ ದಿನಾಂಕ 
1. ಗ್ರಾಮ: ಮುದಿಗೆರೆ 
1 103 ಭಾಗಾಯ್ತು 0-15 1-91 13.4.2006 
2 102/3 ಮುಷ್ತಿ 0-01 0-02 13.4.2006 
3 98/2 ಮುಷ್ಟಿ 0-05 0-09 13.4.2006 
4 105/1 ಮುಷ್ಟಿ 0-02 0-03 13.4.2006 
5 105/2 ಮುಷ್ತಿ 0-02 0-03 13.4.2006 
6 105/3ಎ ಖುಷ್ಟಿ 0-01 0-02 13.4.2006 
7 105/3ಬಿ ಭಾಗಾಯು 0-04 0-48 13.4.2006 
8 108/1 ಖುಷ್ಟಿ 0-02 1/2 0-04 13.4.2006 
9 115/1 ಮುಷ್ಟಿ 0-28 0-49 13.4.2006 
10 115/2 ಖುಷ್ಟಿ 0-15 0-26 13.4.2006 
1] 150 ಖುಷ್ಟಿ 0-03 0-09 13.4.2006 
1) 149 ಖುಷ್ಟಿ 0-03 0-09 13.4.2006 










































































































































































೧೦೮೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೨೫, ೨೦೦೮ ಭಾಗ - ೬ 
ಕ್ರ.ಸಂ. ಸ.ನಂ ತರಹೆ ವಿಸ್ಮೀರ್ಣ ಆಕಾರ ವಶಪಡಿಸಿಕೊಂಡ 
ಎ-ಗುಂ ರೂ. ಪೈ ದಿನಾಂಕ 
13 117/1 ಖುಷ್ಟಿ 0-03 1/2 0-11 13.4.2006 
14 148 ಖುಷ್ಟಿ 0-02 1/2 0-08 13.4.2006 
15 147 ಖುಷ್ಟಿ 0-02 1/2 0-08 13.4.2006 
16 128 ಖುಷ್ಟಿ 0-02 0-06 13.4.2006 
17 146 ಖುಷ್ಟಿ 0-02 0-06 13.4.2006 
18 145 ಖುಷ್ಟಿ 0-02 0-06 13.4.2006 
19 144 ಖುಷ್ಟಿ 0-02 0-06 13.4.2006 
20 143 ಮುಷ್ಟಿ 0-02 0-06 13.4.2006 
21 142/3 ಮುಷ್ತಿ 0-03 0-09 13.4.2006 
22 142/1 ಮುಷ್ಟಿ 0-02 0-06 13.4.2006 
23 7/4ಬಿ ಭಾಗಾಯ್ತು 0-04 0-48 13.4.2006 
24 151 ಮುಷ್ತಿ 0-04 0-12 13.4.2006 
25 152 ಖುಷ್ಟಿ 0-04 0-12 13.4.2006 
26 131/2 ಖುಷ್ಟಿ 0-02 0-03 13.4.2006 
27 131/2ಬಿ ಖುಷ್ಟಿ 0-02 1/2 0-04 13.4.2006 
28 131/3ಬಿ ಖುಷ್ಟಿ 0-02 0-03 13.4.2006 
29 131/4 ಖುಷ್ಟಿ 0-02 1/2 0-04 13.4.2006 
30 131/5 ಮುಷ್ತಿ 0-01 1/2 0-03 13.4.2006 
31 131/6 ಮುಷ್ಟಿ 0-01 1/2 0-03 13.4.2006 
32 131/7 ಮುಷ್ಟಿ 0-01 0-02 13.4.2006 
33 131/8 ಖುಷ್ಟಿ 0-06 0-10 13.4.2006 
34 132 ಖುಷ್ಟಿ 0-06 0-11 13.4.2006 
35 125/3 ಭಾಗಾಯ್ತು 0-06 0-58 13.4.2006 
36 155/1 ಖುಷ್ಟಿ 0-03 1/2 0-12 13.4.2006 
37 155/3 ಖುಷ್ಟಿ 0-04 0-14 13.4.2006 
38 116/1 ಖುಷ್ಟಿ 0-04 0-14 13.4.2006 
39 116/2 ಖುಷ್ಟಿ 0-04 0-14 13.4.2006 
40 8 ಭಾಗಾಯ್ತು 0-02 0-25 13.4.2006 
2) ಗ್ರಾಮ: ಚಿಕ್ಕನೆಟಗುಂಟೆ 
41 26/17 ಮುಷ್ಟಿ 0-03 0-09 13.4.2006 
42 26/16 ಮುಷ್ತಿ 0-03 0-09 13.4.2006 
43 23/2 ಖುಷ್ಟಿ 0-13 0-36 13.4.2006 
44 29/1 ಖುಷ್ಟಿ 0-07 0-20 13.4.2006 
45 31/2 ಮುಷ್ತಿ 0-02 0-04 13.4.2006 
46 60/3 ಮುಷ್ಟಿ 0-05 0-10 13.4.2006 
47 60/ ಮುಷ್ತಿ 0-05 0-10 13.4.2006 
3) ಗ್ರಾಮ: ದೊಡ್ಡನೆಟಗುಂಟೆ 
48 25/2 ಖುಷ್ಟಿ 0-04 0-12 13.4.2006 
ವಿಶೇಷ ಭೂಸ್ವಾಧೀನಾಧಿಕಾರಿಗಳು, 
ಪಿ.ಆರ್‌. 313 ಹೇಮಾವತಿ ನಾಲಾ ವಲಯ ತುಮಕೂರು 





